WPP-47 





ಕರ್ನಾಟಕ ರಾಜ್ಯಪತ್ರ 


ಅಧಿಕೃತವಾಗಿ ಪ್ರಕಟಿಸಲಾದುದು 
ಸಂಪುಟ ೧೪೭ ಬೆಂಗಳೂರು, ಗುರುವಾರ, ಮೇ ೩೧, ೨೦೧೨ (ಜ್ಯೇಷ್ಠ ೧೦, ಶಕ ವರ್ಷ ೧೯೩೪) ಸಂಚಿಕೆ ೨೨ 


ಭಾಗ - ೪ಎ 








ರಾಜ್ಯದ ವಿಧೇಯಕಗಳ ಮತ್ತು ಅವುಗಳ ಮೇಲೆ ಪರಿಶೀಲನಾ ಸಮಿತಿಯ ವರದಿಗಳು, ರಾಜ್ಯದ 
ಅಧಿನಿಯಮಗಳು ಮತ್ತು ಅಧ್ಯಾದೇಶಗಳು, ಕೇಂದ್ರದ ಮತ್ತು ರಾಜ್ಯದ ಶಾಸನಗಳ ಮೇರೆಗೆ ರಾಜ್ಯ 
ಸರ್ಕಾರವು ಹೊರಡಿಸಿದ ಸಾಮಾನ್ಯ ಶಾಸನಬದ್ಧ ನಿಯಮಗಳು ಮತ್ತು ರಾಜ್ಯಾಂಗದ ಮೇರೆಗೆ 
ರಾಜ್ಯಪಾಲರು ಮಾಡಿದ ನಿಯಮಗಳು, ಹಾಗೂ ಕರ್ನಾಟಕ ಉಚ್ಚ ನ್ಯಾಯಾಲಯವು ಮಾಡಿದ 
ನಿಯಮಗಳು 


ಮೂಲಸೌಲಭ್ಯ ಅಭಿವೃದ್ಧಿ ಸಚಿವಾಲಯ 
ಸಂಖ್ಯೆ ಮೂಅಇ 254 ಮೂಜಇವಿ 2011 ಬೆಂಗಳೂರು, ದಿನಾಂಕ: 11-05-2012. 
ಅಧಿಸೂಚನೆ 


ಕರ್ನಾಟಕ ಸರ್ಕಾರದ ಸಚಿವಾಲಯ ಮೂಲಸೌಲಭ್ಯ ಇಲಾಖೆಯು ಡಾ: ಅಂಬೇಡ್ಕರ್‌ ವೀಧಿಯ ವಿಕಾಸ ಸೌಧ, ನೆಲಮಹಡಿ, 
ಬೆಂಗಳೂರು-560 001ಇಲ್ಲಿ ನೆಲೆಗೊಂಡಿದೆ. ಭಾರತ ಸರ್ಕಾರದ ಮಾಹಿತಿ ಹಕ್ಕು ಕಾಯಿದೆ 2005 ರ ಕಲಂ 41) ಬಿ ಅನುಸಾರ ಮೂಲಸೌಲಭ್ಯ 
ಅಭಿವೃದ್ದಿ ಇಲಾಖೆಗೆ ಸಂಬಂದಿಸಿದಂತೆ ಈ ಕೆಳಕಂಡ ಮಾಹಿತಿಗಳನ್ನು ಪಕಟಿಸಲಾಗಿದೆ. 


ಮೂಲಸೌಲಭ್ಯ ಇಲಾಖೆಯು ದಿನಾಂಕ 20-09-1996 ರಿಂದ ಆಸ್ವಿತ್ವಕ್ಕೆ ಬಂದಿದ್ದು, ಸರ್ಕಾರದ ಒಂದು ಹೊಸ ಮತ್ತು ಸಣ್ಣ 
ಇಲಾಖೆಯಾಗಿದೆ. ಇದಕ್ಕೆ ಸರ್ಕಾರದ ಪ್ರಧಾನ ಕಾರ್ಯದರ್ಶಿ/ ಕಾರ್ಯದರ್ಶಿಗಳು ಮುಖ್ಯಸ್ಥರಾಗಿದ್ದು ಅವರಿಗೆ ಸಹಾಯ ಮಾಡಲು ವಿಶೇಷ 
ಕಾರ್ಯದರ್ಶಿ, ಒಬ್ಬರು ನಿರ್ದೇಶಕರು (ಪಿಪಿಪಿ ಕೋಶ) ಇಬ್ಬರು ಉಪ ಕಾರ್ಯದರ್ಶಿಗಳು, ಇಬ್ಬರು ಅಧೀನ ಕಾರ್ಯದರ್ಶಿಗಳು ಹಾಗೂ ತಾಂತಿಕ 
ಶಾಖೆಯಲ್ಲಿ ಪೂರಕ ಸಿಬ್ಬಂದಿ ಕರ್ತವ್ಯ ನಿರ್ವಹಿಸುತ್ತಿದ್ದಾರೆ. ಇದು ಸಚಿವಾಲಯದ ಒಂದು ಇಲಾಖೆ ಮಾತವಾಗಿರುತ್ತದೆ ಇದಕ್ಕೆ ಕ್ಷೇತ್ರ ಮಟ್ಟದಲ್ಲಿ 
ಯಾವುದೇ ಅಧೀನ ಇಲಾಖೆಗಳಿರುವುದಿಲ್ಲ. 


p) 
ಮಾರ್ಗದರ್ಶನವನ್ನು, ಅನುಕೂಲತೆಗಳನ್ನು ಒದಗಿಸುವ ಜವಾಬ್ದಾರಿ ಹೊಂದಿದೆ. ವಿವಿಧ ವಲಯಗಳ ಮೂಲಸೌಲಭ್ಯ ಅಗತ್ಯತೆಗಳನ್ನು 


ಗುರುತಿಸುವುದರೊಂದಿಗೆ, ಅಭಿವೃದ್ಧಿಪಡಿಸಬೇಕಾದಂತಹ ಕ್ಷೇತಗಳನ್ನು ಗುರುತಿಸುವುದು, ನಿಖರವಾದ ಯೋಜನೆಗಳ ವಿವರಗಳನ್ನು ಸಿದ್ಧಪಡಿಸುವುದು 
ಮತ್ತು ಯೋಜನೆಗಳ ಮೌಲ್ಯೀಕರಣ ಮಾಡಿ ಖಾಸಗಿ ವಲಯವು ಕೈಗೆತ್ತಿಕೊಳ್ಳಲು ಏರ್ಪಾಡು ಮಾಡುವುದು ಮತ್ತು ಯೋಜನೆಗಳನ್ನು ಒಂದು 
ಸರಿಯಾದ ತಿಳುವಳಿಕೆ ಒಪ್ಪಂದದಡಿ ಖಾಸಗಿ ವಲಯದವರಿಗೆ ವಹಿಸುವುದು. ಮೂಲಸೌಲಭ್ಯ ಅಭಿವೃದ್ದಿ ಯೋಜನೆಗಳಿಗೆ, ಮೂಲಸೌಲಭ್ಯ ಅಭಿವೃದ್ಧಿ 
ಇಲಾಖೆಯು ರಾಜ್ಯಸರ್ಕಾರದ ಸಲಹೆಗಾರನಾಗಿ ಕಾರ್ಯನಿರ್ವಹಿಸುತ್ತದೆ. 


ಮೂಲಸೌಲಭ್ಯ ಅಭಿವೃದ್ಧಿ ಇಲಾಖೆಯು, ರಾಜ್ಯದಲ್ಲಿ ಮೂಲಸೌಲಭ್ಯ ಅಭಿವೃದ್ಧಿ ಕ್ಷೇತದಲ್ಲಿ ಬಂಡವಾಳ ಹೂಡಿಕೆದಾರರಿಗೆ ಅಗತ್ಯ 


ಜೂನ್‌ 2000ದಲ್ಲಿ ಮೂಲಸೌಲಭ್ಯ ಅಭಿವೃದ್ಧಿ ನಿಗಮ (ಕರ್ನಾಟಕ) (ಐಡೆಕ್‌)ಅನ್ನು ಖಾಸಗಿ ಬಂಡವಾಳ ಹೂಡಿಕೆಯನ್ನು ವೃದ್ಧಿಪಡಿಸಲು 
ಮತ್ತು ಸಾರ್ವಜನಿಕ ಖಾಸಗಿ ಪಾಲುದಾರರು ಮೂಲಸೌಲಭ್ಯ ಅಭಿವೃದ್ಧಿಯಲ್ಲಿ ತೊಡಗಲು ಅನುವು ಮಾಡಿಕೊಡುವುದಕ್ಕೆ ಒಂದು ನೋಡೆಲ್‌ 
ಏಜೆನ್ಸಿಯಾಗಿ ಸ್ಥಾಪಿಸಲಾಯಿತು. ಐಡೆಕ್‌ನ ಸಂದಾಯಿತ - ಬಂಡವಾಳವು ರೂ.10.00 ಕೋಟಿಗಳಾಗಿವೆ. ಇದರಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರವು 


(೭೬೯) 


೭೭೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೩೧, ೨೦೧೨ ಭಾಗ - ೪ಎ 





ಶೇಕಡ 49 ರಂತೆ, ಐ.ಡಿ.ಎಫ್‌.ಸಿ.ಯು. ಶೇಕಡ 49.5 ರಂತೆ ಮತ್ತು ಹೆಚ್‌ಡಿಎಫ್‌ಸಿ ಯು ಉಳಿದ ಶೇಕಡ 15 ರಷ್ಟನ್ನು ಹೊಂದಿದೆ. ಈ ಷೇರು 
ಬಂಡವಾಳವಲ್ಲದೆ ಯೋಜನಾ ಅಭಿವೃದ್ಧಿಗಾಗಿ ಹಾಗೂ ಯೋಜನಾ ಹೂಡಿಕೆಗಾಗಿ ಹಣ ಒದಗಿಸಲು ಕರ್ನಾಟಕ ರಾಜ್ಯ ಸರ್ಕಾರವು ಬದ್ಧವಾಗಿದೆ. 
ಖಾಸಗಿ ವಲಯದ ಸಹಭಾಗಿತ್ವದಲ್ಲಿ ಜಾರಿಗೊಳಿಸುವಂತಹ ಮೂಲಸೌಲಭ್ಯಗಳ ಸರಣಿ ಯೋಜನೆಗಳನ್ನು ಐಡೆಕ್‌ ಸಂಸ್ಥೆಯು ಕೈಗೆತ್ತಿಕೊಂಡಿದೆ. ಈ 
ನಿಟ್ಟಿನಲ್ಲಿ , ಪವಾಸೋದ್ಯಮ, ರಸ್ತೆ ಕೈಗಾರಿಕೆ, ನಗರಾಭಿವೃದ್ಧಿ ಇತ್ಯಾದಿ ವಲಯಗಳಿಗೆ ಸಂಬಂಧಿಸಿದ ಕರ್ನಾಟಕ ರಾಜ್ಯ ಸರ್ಕಾರದ ವಿವಿಧ ಸಂಸ್ಥೆಗಳ 
ಜೊತೆ ಐಡೆಕ್‌ ವ್ಯವಹರಿಸುತ್ತಿದೆ. 

ಮೂಲಸೌಲಭ್ಯ ಅಭಿವೃದ್ಧಿ ಇಲಾಖೆಯ ರಚನೆ ಮತ್ತು ಕರ್ತವ್ಯಗಳು (1. ಇಲಾಖೆಯ ಅಧಿಕಾರಿಗಳ ಮತ್ತು ನೌಕರರ ವ್ಯಾಪ್ತಿ ಕರ್ತವ್ಯಗಳು; ನಿರ್ಣಯಗಳನ್ನು 
ತೆಗೆದುಕೊಳ್ಳಲು ಅಳವಡಿಸಿಕೊಂಡಿರುವ ಮಾರ್ಗಸೂಚಿಗಳು ಮತ್ತು ಅನುಸರಿಸುತ್ತಿರುವ ನಿಯಮಗಳ ಹಾಗೂ ನಿಬಂಧನೆಗಳು: ಮೂಲಸೌಲಭ್ಯ ಅಭಿವೃದ್ಧಿ 
ಇಲಾಖೆಯು ಕರ್ನಾಟಕ ಸರ್ಕಾರ ಸಚಿವಾಲಯದ ಒಂದು ಇಲಾಖೆಯಾಗಿರುತ್ತದೆ. ಸರ್ಕಾರವು ರಚಿಸಿರುವ ಕರ್ನಾಟಕ ಸರ್ಕಾರ ವ್ಯವಹಾರ 
ನಿಯಮಗಳು 1977 ಮತ್ತು ಕರ್ನಾಟಕ ಸರ್ಕಾರ ವ್ಯವಹಾರ ಹಂಚಿಕೆಯ ನಿಯಮಗಳು, 1977ರ ಪಕಾರ ಅಧಿಕಾರಿಗಳಿಗೆ ಮತ್ತು ನೌಕರರಿಗೆ 
ನಿಗದಿಪಡಿಸಿರುವ ಅಧಿಕಾರ ಮತ್ತು ಕರ್ತವ್ಯಗಳನ್ನು ನಿರ್ವಹಿಸಲಾಗುತ್ತಿದೆ. ಇದಲ್ಲದೆ ಸಚಿವಾಲಯ ಕಛೇರಿ ಕೈಪಿಡಿ, ಕರ್ನಾಟಕ ನಾಗರೀಕ ಸೇವಾ 
ನಿಯಮಗಳು, ಕರ್ನಾಟಕ ಆರ್ಥಿಕ ಸಂಹಿತೆ ಹಾಗೂ ಸರ್ಕಾರವು ಕಾಲಕಾಲಕ್ಕೆ ಹೊರಡಿಸಿರುವ ನಿಯಮಗಳು ಹಾಗೂ ಮಾರ್ಗಸೂಚಿಗಳನ್ನು 
ಅನುಸರಿಸಲಾಗುತ್ತಿದೆ. 

ಮೂಲಸೌಲಭ್ಯ ಅಭಿವೃದ್ಧಿ ಇಲಾಖೆಯ ಕಾರ್ಯಗಳಿಗೆ ಪೂರಕವಾಗಿ ಈ ಕೆಳಕಂಡ ಅಭಿವೃದ್ಧಿ ಏಜೆನ್ಸಿಗಳು ಕಾರ್ಯನಿರ್ವಹಿಸುತ್ತಿವೆ. 


(ಎ) ಕರ್ನಾಟಕ ರಾಜ್ಯ ಕೈಗಾರಿಕೆ ಮತ್ತು ಮೂಲಸೌಲಭ್ಯ ಅಭಿವೃದ್ಧಿ ನಿಗಮ (ಕೆಎಸ್‌ಐಐಡಿಸಿ) 


(ಬಿ) ಕರ್ನಾಟಕ ರೈಲು ಮೂಲಸೌಲಭ್ಯ ಅಭಿವೃದ್ಧಿ ಕಂಪನಿ (ಕೆ-ಆರ್‌ಐಡಿಇ) 


(ಸಿ) ಬೆಂಗಳೂರು ವಿಮಾನ ನಿಲ್ದಾಣ ರೈಲು ಸಂಪರ್ಕ ನಿಯಮಿತ (ಬಿಎಆರ್‌ಎಲ್‌) 

(ಡಿ) ಮೂಲಸೌಲಭ್ಯ ಅಭಿವೃದ್ಧಿ ನಿಗಮ (ಕರ್ನಾಟಕ) (ಐಡೆಕ್‌) ನಿಯಮಿತ 

(ಇ) ಕರ್ನಾಟಕ ಮೂಲಸೌಲಭ್ಯ ಯೋಜನಾ ಅಭಿವೃದ್ಧಿ ನಿಗಮ (ಕೆಐಪಿಡಿಸಿ) ಮತ್ತು ಕರ್ನಾಟಕ ಗೃಹ ಮಂಡಳಿ (ಕೆಹೆಚ್‌ಬಿ) ಇವುಗಳು ನಿರ್ದಿಷ್ಟ 
ಯೋಜನಾ ಅಭಿವೃದ್ಧಿಗೆ ನೆರವು ನೀಡುತ್ತವೆ. 


ಈ ಇಲಾಖೆಯು ಈ ಕೆಳಗೆ ಹೇಳಲಾದ ಕಾರ್ಯದ ಬಗ್ಗೆ ವ್ಯವಹರಿಸುತ್ತದೆ: 
(ಎ) ಸಾರ್ವಜನಿಕ ಮತ್ತು ಖಾಸಗಿ ಸಹಭಾಗಿತ್ವದ (ಪಿಪಿಪಿ) ಆಧಾರದ ಮೇಲೆ ಬೃಹತ್‌ ಮೂಲಸೌಲಭ್ಯ ಯೋಜನೆಗಳನ್ನು ಅಭಿವೃದ್ಧಿಪಡಿಸುವುದು. 
(ಬಿ) ವಿಮಾನ ನಿಲ್ದಾಣಗಳನ್ನು ಅಭಿವೃದ್ಧಿಪಡಿಸುವುದು. 
(ಸಿ) ವಿಮಾನ ಇಳಿಯುವ ದಾರಿಗಳನ್ನು ಅಭಿವೃದ್ಧಿಪಡಿಸುವುದು. 
(ಡಿ) ರೈಲ್ವೆ ಯೋಜನೆಗಳನ್ನು ಅನುಷ್ಠಾನಗೊಳಿಸಲು ರೈಲ್ವೆ ಇಲಾಖೆಯೊಂದಿಗೆ ಸಮನ್ವಯ ಸಾಧಿಸುವುದು. 
(ಇ) ಧಾಬೋಲ್‌ - ಬೆ೦ಗಳೂರು ಅನಿಲ ಕೊಳವೆ ಮಾರ್ಗ ಯೋಜನೆ. 


ಸರ್ಕಾರದ ಮುಖ್ಯ ಉದ್ದೇಶ ರಾಜ್ಯದಲ್ಲಿ ಮೂಲಸೌಲಭ್ಯವನ್ನು ಮೇಲ್ದರ್ಜೆಗೇರಿಸುವಲ್ಲಿ, ವಿಸ್ತರಣೆ ಮಾಡುವಲ್ಲಿ ಹಾಗೂ ಅಭಿವೃದ್ಧಿ 
ಪಡಿಸುವಲ್ಲಿ ಆರ್ಥಿಕ ಬೆಳವಣಿಗೆಯ ಪಕಿಯೆಯನ್ನು ಸುಗಮಗೊಳಿಸಲು ಮತ್ತು ಸಾರ್ವಜನಿಕ-ಖಾಸಗಿ ಸಹಬಾಗಿತ್ಹಕ್ಕೆ (ಪಿಪಿಪಿ) ಪೋತ್ಸಾಹ ನೀಡಲು 
ಸಹಾಯವಾಗುವಂತೆ ಯುಕ್ತವಾದ ಮತ್ತು ಪಾರದರ್ಶಕವಾದ ನೀತಿಯ ಚೌಕಟ್ಟನ್ನು ಒದಗಿಸುದಾಗಿರುತ್ತದೆ. 





ಸೆಕ್ಷನ್‌ 40 ಬಿ (1) ಸಂಘಟನಾ ತ:ಖ್ರೆ: 

ವಿವರಗಳನ್ನು ಅನುಬಂಧ-1 ರಲ್ಲಿ ನೀಡಲಾಗಿದೆ. 

ಈ ಇಲಾಖೆಯ ವಿವಿಧ ಶಾಖೆಗಳಲ್ಲಿ ಈ ಕೆಳಕಂಡ ಕೆಲಸ ಕಾರ್ಯಗಳನ್ನು ನಿರ್ವಹಿಸಲಾಗುತ್ತಿದೆ 
ಶಾಖೆ-ಎ: 


ಬೆಂಗಳೂರು ಅಂತರರಾಷ್ಟ್ರೀಯ ವಿಮಾನ ನಿಲ್ದಾಣ ಯೋಜನೆ ಮತ್ತು ಬಿ.ಐ.ಎ.ಎಲ್‌ ವಿಷಯಗಳು. ಹೈ - ಸ್ಪೀಡ್‌ ರೈಲ್‌ ಲಿಂಕ್‌ 
(15೧1) ಹಾಗೂ ಬೆಂಗಳೂರು ಏರ್‌ಪೋರ್ಟ್‌ ರೈಲ್‌ ಲಿಂಕ್‌ (BARL) ಗಳಿಗೆ ಸಂಬಂಧಿಸಿದ ಎಲ್ಲಾ ವಿಷಯಗಳು, ದೇವನಹಳ್ಳಿ ಬಿಸಿನೆಸ್‌ 
ಪಾರ್ಕ್‌ ಅಭಿವೃದ್ಧಿ. ಟಂಪೆಟ್‌ ಇಂಟರ್‌ಚೇಂಜ್‌ ವಿಷಯ, ದೇವನಹಳ್ಳಿ ಸಮೀಪದ 32.5 ಎಕರೆ ಪದೇಶದಲ್ಲಿ ಗೃಹ ನಿರ್ಮಾಣಕ್ಕೆ 
ಸಂಬಂಧಿಸಿದ ವಿಷಯಗಳು, ಬಿಐಎಪಿ ಕೋಶಕ್ಕೆ ಸಂಬಂಧಿಸಿದ ವಿಷಯ. 


ಭಾಗ - ೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೩೧, ೨೦೧೨ ೭೭೧ 





ವಿಮಾನ ನಿಲ್ದಾಣಕ್ಕೆ ಅಗತ್ಯವಾದ ವಿದ್ಯುತ್‌ ಸರಬರಾಜು ವಿಷಯ. 

ಇತರೆ ಸಣ್ಣ ವಿಮಾನ ನಿಲ್ದಾಣಗಳು, ವಿಮಾನ ಇಳಿದಾಣಗಳು, ಹೆಲಿಪ್ಯಾಡ್‌ ನಿರ್ಮಾಣ. 
ಪರ್ಯಾಯ ರಸ್ತೆ ಅಭಿವೃದ್ಧಿ, ನಿರ್ಮಾಣ ಇತ್ಯಾದಿಗೆ ಸಂಬಂಧಿಸಿದ ವಿಷಯಗಳು. 

ಐಡೆಕ್‌ ಮೂಲಕ ನಿರ್ವಹಿಸಲಾಗುವ ವಿಷಯಗಳು. 

Aviation Turbine Fuel Tax Reimbursement ಗೆ ಸಂಬಂಧಿಸಿದ ವಿಷಯಗಳು. 
ಬಂದರುಗಳು. 

ಮೇಲಿನ ವಿಷಯಕ್ಕೆ ಸಂಬಂಧಪಟ್ಟ ವಿಧಾನ ಮಂಡಲದ /ನ್ಯಾಯಾಲಯದ ಎಲ್ಲಾ ವಿಷಯಗಳು. 
ಇದರೊಂದಿಗೆ ಕಾಲಕಾಲಕ್ಕೆ ಮೇಲಾಧಿಕಾರಿಗಳು ಸೂಚಿಸಿದ ವಿಷಯಗಳು. 


ಸಜೆವಾಲಯದ ಕೈಪಿಡಿಯಲ್ಲಿ ಸೂಚಿಸಿರುವ ಕರ್ತವ್ಯ ಮತ್ತು ಜವಾಬ್ದಾರಿಗಳು. 


ಶಾಖೆ - ಬಿ: 


ಶಾಖೆ -ಡಿ 


K-RIDE, HMRDC, (೧೦೬ ಇತರೆ ರೈಲ್ವೆ ಸಂಸ್ಥೆಗಳಿಗೆ ಸಂಬಂಧಿಸಿದ ವಿಷಯಗಳು. 


ರೈಲ್ವೆ ಸುರಕ್ಷತಾ ಯೋಜನೆಗಳಾದ ರಸ್ತೆ ಕೆಳ ಸೇತುವೆ, ರಸ್ತೆ ಮೇಲ್ಸೇತುವೆ, level crossing ನಿರ್ಮಾಣ / ನಿರ್ವಹಣೆ, ಉಸ್ತುವಾರಿ ಹಾಗೂ 
ಇದಕ್ಕೆ ಸಂಬಂಧಿಸಿದ ರಾಜ್ಯ ಮಟ್ಟದ ಗಂ8/೧೬8 ಸಂಚಲನಾ ಸಮಿತಿ (State level RoB/RuB Steering Committee) 
ವಿಷಯಗಳು. 


ನಗರ ಮೂಲಸೌಲಭ್ಯ ಅಭಿವೃದ್ದಿ (Urban Infrastructure) ವಿಷಯಗಳಿಗೆ ಸಂಬಂಧಿಸಿದ ಅಂದರೆ commuter Rail Service, Metro Rail 


DULTA, BMTTP ಇತ್ಯಾದಿ ಸಂಸ್ಥೆಗಳಿಗೆ ಸಂಬಂಧಿಸಿದ ವಿಷಯಗಳು. 
ಮೇಲಿನ ವಿಷಯಕ್ಕೆ ಸಂಬಂಧಪಟ್ಟ ವಿಧಾನ ಮಂಡಲದ / ನ್ಯಾಯಾಲಯದ ಎಲ್ಲಾ ವಿಷಯಗಳು 
ಇದರೊಂದಿಗೆ ಕಾಲಕಾಲಕ್ಕೆ ಮೇಲಾಧಿಕಾರಿಗಳು ಸೂಚಿಸಿದ ವಿಷಯಗಳು. 


ಸಚಿವಾಲಯದ ಕೈಪಿಡಿಯಲ್ಲಿ ಸೂಚಿಸಿರುವ ಕರ್ತವ್ಯ ಮತ್ತು ಜವಾಬ್ದಾರಿಗಳು. 


ದಾಬೋಲ್‌ -ಬೆ೦ಗಳೂರು ಅನಿಲ ಕೊಳವೆ ಮಾರ್ಗ ಯೋಜನೆ, 


ಆರ್‌.ಎಫ.ಡಿ., ಸಿಟಿಜನ್‌ ಚಾರ್ಟರ್‌, ಯೋಜನಾ ಮತ್ತು ಅರ್ಥಿಕ ಇಲಾಖೆಯ ಸಂಬಂಧಿಸಿದ ಮಾಹಿತಿ ನೀಡುವ, ಎಸ್‌.ಸಿ.ಪಿ. 
ಟಿ.ಎಸ್‌.ಪಿ, ಯೋಜನಾ ಪಗತಿ ಹಾಗೂ ಇಲಾಖೆಯ ಯೋಜನೆಗಳಿಗೆ ಕಾಲ ಕಾಲಕ್ಕೆ ಬಿಡುಗಡೆ. ಮಾಡಲಾಗುವ ಅನುದಾನ, ಅದರ 
ಉಪಯೋಗ, ಯೋಜನೆಯ ಭೌತಿಕ ಪಗತಿ ಇತ್ಯಾದಿ ಕುರಿತಂತೆ ಯೋಜನಾ ಇಲಾಖೆ / ಆರ್ಥಿಕ ಇಲಾಖೆ / ಮಹಾ ಲೇಖಪಾಲರು / 
ಖಜಾನೆ ಇಲಾಖೆಗೆ ಕಾಲ ಕಾಲಕ್ಕೆ ನೀಡಬೇಕಾದ ಮಾಹಿತಿಯ ಸಮನ್ವಯ ಹಾಗೂ ಕೂಢೀಕರಣ. 

MMR / KDP ಸಭೆಗಳಿಗೆ ಒದಗಿಸಬಹುದಾದ ಮಾಹಿತಿಯ ಕೂಢೀಕರಣ ಹಾಗೂ ವಿವರಗಳನ್ನು 180 ನಮೂನೆಯಲ್ಲಿ ಪಡೆದು 
ಒದಗಿಸುವುದು. 


ಮೂಲಸೌಲಭ್ಯ ಅಭಿವೃದ್ಧಿ ನೀತಿ ಮತ್ತು ಈ ನೀತಿಯ ಪಕಾರ ನೀಡಬಹುದಾದ ಉತ್ತೇಜನಗಳು ಮತ್ತು ರಿಯಾಯ್ತಿಗಳು. 


ಮೇಲಿನ ಎರಡೂ ಶಾಖೆಗಳಿಗೂ ಹಂಚಿಕೆಯಾಗದೇ ಇರುವ ಸಮನ್ವಯಕ್ಕೆ ಸಂಬಂಧಿಸಿದ ಎಲ್ಲಾ ವಿಷಯಗಳು. 
ಮೂಲಸೌಲಭ್ಯ ಅಭಿವೃದ್ಧಿ ಇಲಾಖೆಯ ವ್ಯಾಪ್ತಿಗೆ ಬರುವ ಇತರೆ ಸಾಮಾನ್ಯ ವಿಷಯಗಳು. 

ಸಚಿವಾಲಯದ ಕೈಪಿಡಿಯಲ್ಲಿ ಸೂಚಿಸಿರುವ ಕರ್ತವ್ಯ ಮತ್ತು ಜವಾಬ್ದಾರಿಗಳು. 

ಕೆ.ಆರ್‌.ಡಿ.ಸಿ.ಎಲ್‌., ಕೆ.ಟಿ.ಪಿ.ಓ.ನಲ್ಲಿ ಪ್ರ.ಕಾ.ರವರು ನಿರ್ದೇಶಕರಾಗಿರುವ ವಿಷಯಗಳ ನಿರ್ವಹಣೆ. 


ಇಲಾಖೆಯ ಸಮನ್ವಯ ವಿಷಯಗಳಿಗೆ ಸಂಬಂಧಿಸಿದಂತೆ ಮಾಹಿತಿ ಹಕ್ಕು ಅಧಿನಿಯಮ ವಿಷಯಗಳು ಹಾಗೂ ಸಹಾಯಕ ಮಾಹಿತಿ 
ಅಧಿಕಾರಿಯಾಗಿ ಕಾರ್ಯನಿರ್ವಹಣೆ. 


ವಿಧಾನ ಮಂಡಲದ ವಿಷಯಗಳ ಸಮನ್ವಯ ವಾರ್ಷಿಕ ವರದಿ/ ಕಾರ್ಯನಿರ್ವಹಣಾ ವರದಿ ಇತ್ಯಾದಿ. 


ಇದರೊಂದಿಗೆ ಕಾಲಕಾಲಕ್ಕೆ ಮೇಲಾಧಿಕಾರಿಗಳು ಸೂಚಿಸಿದ ವಿಷಯಗಳು. 


೭೭೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೩೧, ೨೦೧೨ ಭಾಗ - ೪ಎ 





ಕಲಂ 4(1)ಬಿ(॥) 
ಸರ್ಕಾರದ ಕಾರ್ಯದರ್ಶಿಗಳು, ಮೂಲಸೌಲಭ್ಯ ಆಲಾಖೆ 


ಇವರು ಮೂಲಸೌಲಭ್ಯ ಇಲಾಖೆಯ ಅಧಿಕೃತ ಮುಖ್ಯಸ್ಥರು, ಇವರಿಗೆ ಇಬ್ಬರು ಉಪಕಾರ್ಯದರ್ಶಿಗಳು, ಇಬ್ಬರು ಅಧೀನ ಕಾರ್ಯದರ್ಶಿಗಳು 
ನೆರವನ್ನು ನೀಡುತ್ತಾರೆ. ರಾಜ್ಯ ಸಾರ್ವಜನಿಕ ಮತ್ತು ಖಾಸಗಿ ಸಹಭಾಗಿತ್ವದ (ಪಿಪಿಪಿ) ಮುಖ್ಯವಾಹಿನಿಗೆ ತರುವುದಕ್ಕಾಗಿ ಡಿ.ಇ.ಎ. (Department of 
Economic Affairs) ಕಾರ್ಯಕಮದ ಅಡಿಯಲ್ಲಿ ಎ.ಡಿ.ಬಿ. (Asian Development Bank) ಯಿಂದ ತಾಂತಿಕ ನೆರವನ್ನು ಪಡೆದುಕೊಳ್ಳುವುದರೊಂದಿಗೆ 
ಸಾರ್ವಜನಿಕ ಮತ್ತು ಖಾಸಗಿ ಸಹಭಾಗಿತ್ವ ವಿಭಾಗವನ್ನು ಸ್ಥಾಪಿಸಲಾಗಿದ್ದು, ಈ ವಿಭಾಗಕ್ಕೆ ಮೂಲಸೌಲಭ್ಯ ಇಲಾಖೆಯ ನಿರ್ದೇಶಕರು 
ಮುಖ್ಯಸ್ಥರಾಗಿರುತ್ತಾರೆ ಮತ್ತು ಅವರೊಂದಿಗೆ ಎಡಿಬಿಯ ಸಾರ್ವಜನಿಕ ಮತ್ತು ಖಾಸಗಿ ಸಹಭಾಗಿತ್ವದ(ತಜ್ಞು. ಒಬ್ಬರು ಅಧೀನ ಕಾರ್ಯದರ್ಶಿ ಮತ್ತು 


ಇಬ್ಬರು ಸಹಾಯಕ ನಿರ್ದೇಶಕರು ಕಾರ್ಯನಿರ್ವಹಿಸುತ್ತಾರೆ. ಇದರಡಿಯಲ್ಲಿ ಈ ಕೆಳಕಂಡ ಅಭಿವೃದ್ಧಿ ಏಜೆನ್ಸಿಗಳು ಕಾರ್ಯನಿ ರ್ವಹಿಸುತ್ತಿವೆ: 
(ಎ) ಕರ್ನಾಟಕ ರಾಜ್ಯ ಕೈಗಾರಿಕೆ ಮತ್ತು ಮೂಲಸೌಲಭ್ಯ ಅಭಿವೃದ್ಧಿ ನಿಗಮ(ಕೆಎಸ್‌ ಐಐಡಿಸಿ) 
(ಬಿ) ಕರ್ನಾಟಕ ರೈಲು ಮೂಲಸೌಲಭ್ಯ ಅಭಿವೃದ್ಧಿ ಕಂಪನೀಕೆ-ಆರ್‌ಐಡಿಇ) 
(ಸಿ) ಬೆಂಗಳೂರು ವಿಮಾನ ನಿಲ್ದಾಣ ರೈಲು ಸಂಪರ್ಕ ನಿಯಮಿತ (ಬಿಎಆರ್‌ಎಲ್‌) 
(ಡಿ)ಮೂಲಸೌಲಭ್ಯ ಅಭಿವೃದ್ಧಿ ನಿಗಮ(ಕರ್ನಾಟಕ)(ಐಡೆಕ್‌) ನಿಯಮಿತ 
(ಇ) ಕರ್ನಾಟಕ ಕೈಗಾರಿಕಾ ಪದೇಶಾಭಿವೃದ್ಧಿ ಮಂಡಳಿ (ಕೆಐಎಡಿಬಿ)- ಇದು ಭೂಮಿಯನ್ನು ಸ್ವಾಧೀನಪಡಿಸಿಕೊಳ್ಳುವುದಕ್ಕಾಗಿ ಇಲಾಖೆಗೆ 
ನೆರವು ನೀಡುತ್ತದೆ 
(ಎಫ್‌) ಕರ್ನಾಟಕ ಮೂಲಸೌಲಭ್ಯ ಯೋಜನಾ ಅಭಿವೃದ್ಧಿ ನಿಗಮ(ಕೆಐಪಿಡಿಸಿ) ಮತ್ತು ಕರ್ನಾಟಕ ಗೃಹ ಮಂಡಳಿ(ಕೆಹೆಚ್‌ಬಿ) 
ಇವುಗಳು ನಿರ್ದಿಷ್ಟ ಯೋಜನಾ ಅಭಿವೃದ್ಧಿಗೆ ನೆರವು ನೀಡುತ್ತದೆ. 


ಈ ಇಲಾಖೆಯು ರಾಜ್ಯ ಸರ್ಕಾರದ ವಿವಿಧ ಇಲಾಖೆಗಳು ಮತ್ತು ಸಂಬಂಧಪಟ್ಟ ಏಜೆನ್ಸಿಗಳು ಆರಂಭಿಸಿದ/ಉದ್ದೇಶಿಸಿದ ಸಾರ್ವಜನಿಕ ಮತ್ತು 
ಖಾಸಗಿ ಸಹಬಾಗಿತ್ವದ ಅಡಿಯಲ್ಲಿನ ಯೋಜನೆಯನ್ನು ರೂಪಿಸುವುದಕ್ಕಾಗಿ, ಯೋಜನೆಗಳ ಸಂಗಹಣೆ ಮತ್ತು ಕಾರ್ಯಗತ ಮಾಡುವುದಕ್ಕಾಗಿ ಯುಕ್ತ 
ಸಲಹಾ ಸೇವಗಳನ್ನು ಒದಗಿಸುವುದು, ಮುಂತಾದ ವಿಷಯಗಳಿಗೆ ಸಂಬಂದಿಸಿದಂತೆ ವ್ಯವಹಾರ ನೀತಿ ನಿಯಮಗಳಿಗೆ ಒಳಪಟ್ಟು ಮತ್ತು ಇಲಾಖೆಯ 
ಪಭಾರ ಹೊಂದಿರುವ ಮಾನ್ಯ ಸಚಿವರುಗಳ ಸಾಮಾನ್ಯ ಅಥವಾ ವಿಷಯಕ್ಕೆ ನಿರ್ದೇಶನಗಳನ್ವಯ ಎಲ್ಲಾ ವ್ಯವಹಾರದ ವಿಲೇವಾರಿ ಜವಾಬ್ದಾರಿಯನ್ನು 
ನಿರ್ವಹಿಸುತ್ತಾರೆ. ಅಲ್ಲದೆ ತನ್ನ ಅಧೀನ ಸಿಬ್ಬಂದಿಯು ಅವರಿಗೆ ನಿರ್ವಹಿಸಿದ ಕೆಲಸಗಳನ್ನು ಸಮರ್ಥವಾಗಿ ಹಾಗೂ ತ್ವರಿತವಾಗಿ ನಿರ್ವಹಿಸುವಂತೆ 
ನೋಡಿಕೊಳ್ಳುತ್ತಾರೆ. 


ಪತಾಂಕಿತ ಆಪ್ತ ಕಾರ್ಯದರ್ಶಿಗಳು / ಆಪ್ತ ಸಹಾಯಕರು: 





ಇವರು ಕಾರ್ಯದರ್ಶಿಯವರ ನಿರ್ದೇಶನಗಳಿಗೆ ಒಳಪಟ್ಟು ಕಾರ್ಯನಿರ್ವಹಿಸುತ್ತಾರೆ. ದೂರವಾಣಿ ಕರೆಗಳನ್ನು ಹಾಗೂ ಸಂದರ್ಶಕರನ್ನು 
ಜಾಣ್ಮೆಯಿಂದ ನಿರ್ವಹಿಸುವುದು. ಅಧಿಕಾರಿ ನೀಡಿದ ಉಕ್ತ ಲೇಖನಗಳ ಚೊಕ್ಕ ಪತಿಗಳನ್ನು ತಯಾರಿಸುತ್ತಾರೆ. 


ಕಿರಿಯ ಸಹಾಯಕರು:- 
ನಿಗಧಿಪಡಿಸಿದ ರಿಜಿಸ್ಟರ್‌ಗಳನ್ನು ನಿರ್ವಹಿಸುವುದು ವಿಷಯದ ಕಡತಗಳನ್ನು ದಾಖಲೆಯಿಡುವುದು ಮತ್ತು ರವಾನಿಸುತ್ತಾರೆ. 
ವಾಹನ ಚಾಲಕರು:- 
ವಾಹನವನ್ನು ಸುಸ್ಥಿತಿಯಲ್ಲಿಟ್ಟು ವಾಹನ ಚಾಲನೆಯ ಕಾರ್ಯ ನಿರ್ವಹಿಸುತ್ತಾರೆ. 
ಗ್ರೂಪ್‌ - 
ಶಾಖೆಯನ್ನು ಚೊಕ್ಕಟವಾಗಿಡುವುದು, ಮಾನ್ಯ ಸಚಿವರುಗಳಿಗೆ ಹಾಗೂ ಸಚಿವಾಲಯದೊಳಗಿನ ಇಲಾಖೆಗೆ / ಶಾಖೆಗೆ ಕಡತಗಳನ್ನು/ ಟಪಾಲುಗಳನ್ನು 
ತೆಗೆದುಕೊಂಡು ಹೋಗುತ್ತಾರೆ. 


ಸರ್ಕಾರದ ಉಪ ಕಾರ್ಯದರ್ಶಿ-1:- 





ವಿಮಾನ ನಿಲ್ದಾಣ, ಇಳಿದಾಣ ಹಾಗೂ ವಿಮಾನ ಯೋಜನೆಗಳಿಗೆ ಸಂಬಂದಿಸಿದಂತೆ ಪಕರಣಗಳ ಎಲೇವಾರಿಗಳಿಗೆ ಕಮ ಜರುಗಿಸುವುದು ಹಾಗೂ 
ಪಮುಖ ವಿಷಯಗಳ ಮೇಲಿನ ಕಮದ ಬಗ್ಗೆ ಕಾರ್ಯದರ್ಶಿಗಳಿಗೆ ಪಸ್ತಾವನೆಯನ್ನು ಮಂಡಿಸುವುರೊಂದಿಗೆ ಈ ವಿಷಯಗಳನ್ನು ಹೊಂದಿರುವ 
ಕಡತಗಳಲ್ಲಿ ನಿರೂಪಿಸುವ, ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಹೊಣೆಗಾರಿಕೆ, ಕಾರ್ಯದರ್ಶಿ ಇವರುಗಳು ಸೂಕ್ತ ನಿರ್ಣಯ ತೆಗೆದುಕೊಳ್ಳಲು ಅಗತ್ಯ 
ನೆರವು ನೀಡುವುದು. ಕಾರ್ಯದರ್ಶಿಗಳು ನಿರ್ಧಿಷ್ಟವಾಗಿ ವಹಿಸುವಂತಹ ಯಾವುದೇ ಇತರ ಕೆಲಸ ಕಾರ್ಯಗಳಲ್ಲಿ ನಿರ್ಧಾರ, ನೀತಿ, ನಿರೂಪಿಸಲು 
ಸಹಾಯ ಮಾಡುವುದು. 


ಭಾಗ - ೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೩೧, ೨೦೧೨ ೭೭೩ 





ಶೀಘಲಿಪಿಗಾರರು: 


ಅಧಿಕಾರಿ ನೀಡಿದ ಉಕ್ತ ಲೇಖನ ಹಾಗೂ ಅದರ ಬೆರಳಚ್ಚು, ಅಧಿಕಾರಿಗೆ ಬರುವ ದೂರವಾಣಿ ಕರೆಗಳನ್ನು ಸ್ವೀಕರಿಸುವುದು ಮತ್ತು ಅಧಿಕಾರಿಗಳು 
ಆದೇಶಿಸುವ ಇತರೆ ಕೆಲಸಗಳನ್ನು ನಿರ್ವಹಿಸುತ್ತಾರೆ. 


ಕಿರಿಯ ಸಹಾಯಕರು:- 
ನಿಗಧಿಪಡಿಸಿದ ರಿಜಿಸ್ಟರ್‌ಗಳನ್ನು ನಿರ್ವಹಿಸುವುದು ವಿಷಯದ ಕಡತಗಳನ್ನು ದಾಖಲೆಯಿಡುವುದು ಮತ್ತು ರವಾನಿಸುತ್ತಾರೆ. 
ವಾಹನ ಚಾಲಕರು:- 
ವಾಹನವನ್ನು ಸುಸ್ಥಿತಿಯಲ್ಲಿಟ್ಟು ವಾಹನ ಚಾಲನೆಯ ಕಾರ್ಯ ನಿರ್ವಹಿಸುತ್ತಾರೆ. 


ಥಿ 


ಶಾಖೆಯನ್ನು ಜೊಕ್ಕಟವಾಗಿಡುವುದು, ಮಾನ್ಯ ಸಚಿವರುಗಳಿಗೆ ಹಾಗೂ ಸಚಿವಾಲಯದೊಳಗಿನ ಇಲಾಖೆಗೆ / ಶಾಖೆಗೆ ಕಡತಗಳನ್ನು / 
ಟಪಾಲುಗಳನು ತೆಗೆದುಕೊಂಡು ಹೋಗುತ್ತಾರೆ. 


ಸರ್ಕಾರದ ಉಪಕಾರ್ಯದರ್ಶಿ-2 





ರೈಲ್ವೆ ಯೋಜನೆಗಳಿಗೆ ಸಂಬಂದಿಸಿದಂತೆ ಪಕರಣಗಳ ವಿಲೇವಾರಿಗಳಿಗೆ ಕಮ ಜರುಗಿಸುವುದು ಹಾಗೂ ಪಮುಖ ವಿಷಯಗಳ ಮೇಲಿನ 
ಕಮದ ಬಗ್ಗೆ ಕಾರ್ಯದರ್ಶಿಗಳಿಗೆ ಪಸ್ತಾವನೆಯನ್ನು ಮಂಡಿಸುವುರೊಂದಿಗೆ ಈ ವಿಷಯಗಳನ್ನು ಹೊಂದಿರುವ ಕಡತಗಳಲ್ಲಿ ನಿರೂಪಿಸುವ, 
ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಹೊಣೆಗಾರಿಕೆ, ಕಾರ್ಯದರ್ಶಿ ಇವರುಗಳು ಸೂಕ್ತ ನಿರ್ಣಯ ತೆಗೆದುಕೊಳ್ಳಲು ಅಗತ್ಯ ನೆರವು ನೀಡುವುದು. 
ಕಾರ್ಯದರ್ಶಿಗಳು ನಿರ್ಧಿಷ್ಟವಾಗಿ ವಹಿಸುವಂತಹ ಯಾವುದೇ ಇತರ ಕೆಲಸ ಕಾರ್ಯಗಳಲ್ಲಿ ನಿರ್ಧಾರ, ನೀತಿ, ನಿರೂಪಿಸಲು ಸಹಾಯ ಮಾಡುವುದು. 
ಇಲಾಖೆಯ ಸಂಘಟನೆ ಮತ್ತು ವಿಧಾನಗಳ ಅಧಿಕಾರಿಯಾಗಿ ಕಾರ್ಯನಿರ್ವಹಿಸುವುದು. 


ಶೀಘಲಿಪಿಗಾರರು: 


ಅಧಿಕಾರಿ ನೀಡಿದ ಉಕ್ತ ಲೇಖನ ಹಾಗೂ ಅದರ ಬೆರಳಚ್ಚು, ಅಧಿಕಾರಿಗೆ ಬರುವ ದೂರವಾಣಿ ಕರೆಗಳನ್ನು ಸ್ವೀಕರಿಸುವುದು ಮತ್ತು ಅಧಿಕಾರಿಗಳು 
ಆದೇಶಿಸುವ ಇತರೆ ಕೆಲಸಗಳನ್ನು ನಿರ್ವಹಿಸುತ್ತಾರೆ. 


ಕಿರಿಯ ಸಹಾಯಕರು:- 


ನಿಗಧಿಪಡಿಸಿದ ರಿಜಿಸ್ಟರ್‌ಗಳನ್ನು ನಿರ್ವಹಿಸುವುದು ವಿಷಯದ ಕಡತಗಳನ್ನು ದಾಖಲೆಯಿಡುವುದು ಮತ್ತು ರವಾನಿಸುವುದು. 





ನಿರ್ದೇಶಕರು, ತಾಂತಿಕ ಕೋಶ: 


ಇವರು ತಾಂತಿಕ ವಿಷಯದಲ್ಲಿ ಹಾಗೂ ಸಾರ್ವಜನಿಕ ಖಾಸಗಿ ಸಹಭಾಗಿತ್ವ (ಪಿಪಿಪಿ) ವಿಷಯದಲ್ಲಿ ಕಾರ್ಯದರ್ಶಿಯವರಿಗೆ ನೆರೆವು 
ನೀಡುವುದು. 


ಸರ್ಕಾರದ ಅಧೀನ ಕಾರ್ಯದರ್ಶಿ-1 





ಇವರು ಈ ಕೆಳಕಂಡ ವಿಷಯಗಳ ಬಗ್ಗೆ ಸ್ವೀಕರಿಸಿದ ಪಸ್ತಾವನೆಗಳನ್ನು ಎ-ಶಾಖೆ ಮತ್ತು ಬಿ-ಶಾಖೆ ಗಳ ಶಾಖಾಧಿಕಾರಿಗಳಿಂದ ಸ್ವೀಕರಿಸಿದ 
ಪಸ್ತಾವನೆಗಳ ಬಗ್ಗೆ ಮಂಡಿಸಿದ ಪಸ್ತಾವನೆ ಕಡತಗಳನ್ನು ಪರಿಶೀಲಿಸಿ, ಉಪಕಾರ್ಯದರ್ಶಿಯವರಿಗೆ ಮಂಡಿಸುತ್ತಾರೆ. 


ಬೆಂಗಳೂರು ಅಂತರರಾಷ್ಟ್ರೀಯ ವಿಮಾನ ನಿಲ್ದಾಣ ಯೋಜನೆ ಮತ್ತು ಬಿ.ಐ.ಎ.ಎಲ್‌ ವಿಷಯಗಳು. ಹೈ - ಸ್ಪೀಡ್‌ ರೈಲ್‌ ಲಿಂಕ್‌ 
(15೧1) ಹಾಗೂ ಬೆಂಗಳೂರು ಏರ್‌ಪೋರ್ಟ್‌ ರೈಲ್‌ ಲಿಂಕ್‌ (BARL) ಗಳಿಗೆ ಸಂಬಂಧಿಸಿದ ಎಲ್ಲಾ ವಿಷಯಗಳು, ದೇವನಹಳ್ಳಿ ಬಿಸಿನೆಸ್‌ 
ಪಾರ್ಕ್‌ ಅಭಿವೃದ್ಧಿ, ಬಂಪೆಟ್‌ ಇಂಟರ್‌ಚೇಂಜ್‌ ವಿಷಯ, ದೇವನಹಳ್ಳಿ ಸಮೀಪದ 32.5 ಎಕರೆ ಪದೇಶದಲ್ಲಿ ಗೃಹ ನಿರ್ಮಾಣಕ್ಕೆ 
ಸಂಬಂಧಿಸಿದ ವಿಷಯಗಳು, ಬಿಐಎಪಿ ಕೋಶಕ್ಕೆ ಸಂಬಂಧಿಸಿದ ವಿಷಯ. 

° ವಿಮಾನ ನಿಲ್ದಾಣಕ್ಕೆ ಅಗತ್ಯವಾದ ವಿದ್ಯುತ್‌ ಸರಬರಾಜು ವಿಷಯ. 

4 ಇತರೆ ಸಣ್ಣ ವಿಮಾನ ನಿಲ್ದಾಣಗಳು, ವಿಮಾನ ಇಳಿದಾಣಗಳು, ಹೆಲಿಪ್ಯಾಡ್‌ ನಿರ್ಮಾಣ. 


9 ಪರ್ಯಾಯ ರಸ್ತೆ ಅಭಿವೃದ್ಧಿ, ನಿರ್ಮಾಣ ಇತ್ಯಾದಿಗೆ ಸಂಬಂಧಿಸಿದ ವಿಷಯಗಳು. 


೭೭೪ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೩೧, ೨೦೧೨ ಭಾಗ - ೪ಎ 





ಐಡೆಕ್‌ ಮೂಲಕ ನಿರ್ವಹಿಸಲಾಗುವ ವಿಷಯಗಳು. 

Aviation Turbine Fuel Tax Reimbursement ಗೆ ಸಂಬಂಧಿಸಿದ ವಿಷಯಗಳು. 

ಬಂದರುಗಳು. 

ಮೇಲಿನ ವಿಷಯಕ್ಕೆ ಸಂಬಂಧಪಟ್ಟ ವಿಧಾನ ಮಂಡಲದ /ನ್ಯಾಯಾಲಯದ ಎಲ್ಲಾ ವಿಷಯಗಳು. 

ಇದರೊಂದಿಗೆ ಕಾಲಕಾಲಕ್ಕೆ ಮೇಲಾಧಿಕಾರಿಗಳು ಸೂಚಿಸಿದ ವಿಷಯಗಳು. 

ಸಚಿವಾಲಯದ ಕೈಪಿಡಿಯಲ್ಲಿ ಸೂಚಿಸಿರುವ ಕರ್ತವ್ಯ ಮತ್ತು ಜವಾಬ್ದಾರಿಗಳು. ಬೆಂಗಳೂರು ಅಂತರರಾಷ್ಟ್ರೀಯ ವಿಮಾನ ನಿಲ್ದಾಣ 
ಯೋಜನೆ ಮತ್ತು ಬಿ.ಐ.ಎ.ಎಲ್‌ ವಿಷಯಗಳು. ಹೈ - ಸ್ಪೀಡ್‌ ರೈಲ್‌ ಲಿಂಕ್‌ (15೧0) ಹಾಗೂ ಬೆಂಗಳೂರು ಏರ್‌ಪೋರ್ಟ್‌ ರೈಲ್‌ 
ಲಿಂಕ್‌ (BARL) ಗಳಿಗೆ ಸಂಬಂಧಿಸಿದ ಎಲ್ಲಾ ವಿಷಯಗಳು, ದೇವನಹಳ್ಳಿ ಬಿಸಿನೆಸ್‌ ಪಾರ್ಕ್‌ ಅಭಿವೃದ್ಧಿ, ಟಂಪೆಟ್‌ ಇಂಟರ್‌ಚೇಂಜ್‌ 
ವಿಷಯ, ದೇವನಹಳ್ಳಿ ಸಮೀಪದ 32.5 ಎಕರೆ ಪದೇಶದಲ್ಲಿ ಗೃಹ ನಿರ್ಮಾಣಕ್ಕೆ ಸಂಬಂಧಿಸಿದ ವಿಷಯಗಳು, ಬಿಐಎಪಿ ಕೋಶಕ್ಕೆ 
ಸಂಬಂಧಿಸಿದ ವಿಷಯ. 

ವಿಮಾನ ನಿಲ್ದಾಣಕ್ಕೆ ಅಗತ್ಯವಾದ ವಿದ್ಯುತ್‌ ಸರಬರಾಜು ವಿಷಯ. 

ಇತರೆ ಸಣ್ಣ ವಿಮಾನ ನಿಲ್ದಾಣಗಳು, ವಿಮಾನ ಇಳಿದಾಣಗಳು, ಹೆಲಿಪ್ಯಾಡ್‌ ನಿರ್ಮಾಣ. 

ಪರ್ಯಾಯ ರಸ್ತೆ ಅಭಿವೃದ್ಧಿ, ನಿರ್ಮಾಣ ಇತ್ಯಾದಿಗೆ ಸಂಬಂಧಿಸಿದ ವಿಷಯಗಳು. 

ಐಡೆಕ್‌ ಮೂಲಕ ನಿರ್ವಹಿಸಲಾಗುವ ವಿಷಯಗಳು. 

Aviation Turbine Fuel Tax Reimbursement ಗೆ ಸಂಬಂಧಿಸಿದ ವಿಷಯಗಳು. 

ಬಂದರುಗಳು. 

ಮೇಲಿನ ವಿಷಯಕ್ಕೆ ಸಂಬಂಧಪಟ್ಟ ವಿಧಾನ ಮಂಡಲದ /ನ್ಯಾಯಾಲಯದ ಎಲ್ಲಾ ವಿಷಯಗಳು. 

ಇದರೊಂದಿಗೆ ಕಾಲಕಾಲಕ್ಕೆ ಮೇಲಾಧಿಕಾರಿಗಳು ಸೂಚಿಸಿದ ವಿಷಯಗಳು. 

ಸಚಿವಾಲಯದ ಕೈಪಿಡಿಯಲ್ಲಿ ಸೂಚಿಸಿರುವ ಕರ್ತವ್ಯ ಮತ್ತು ಜವಾಬ್ದಾರಿಗಳು. 


ಸರ್ಕಾರದ ಅಧೀನ ಕಾರ್ಯದರ್ಶಿ-2 





ಪಸಾವ 
ಬಮ 


ಮೇಲಿನ ಎರಡೂ ಶಾಖೆಗಳಿಗೂ ಹಂಚಿಕೆಯಾಗದೇ ಇರುವ ಎಲ್ಲಾ ವಿಷಯಗಳು. 
ಮೂಲಸೌಲಭ್ಯ ಅಭಿವೃದ್ಧಿ ಇಲಾಖೆಯ ವ್ಯಾಪ್ತಿಗೆ ಬರುವ ಇತರೆ ಸಾಮಾನ್ಯ ವಿಷಯಗಳು. 


ಯೋಜನಾ ಪಗತಿ ಹಾಗೂ ಇಲಾಖೆಯ ಯೋಜನೆಗಳಿಗೆ ಕಾಲ ಕಾಲಕ್ಕೆ ಬಿಡುಗಡೆ ಮಾಡಲಾಗುವ ಅನುದಾನ, ಅದರ ಉಪಯೋಗ, 
ಯೋಜನೆಯ ಭೌತಿಕ ಪಗತಿ ಇತ್ಯಾದಿ ಕುರಿತಂತೆ ಯೋಜನಾ ಇಲಾಖೆ / ಆರ್ಥಿಕ ಇಲಾಖೆ / ಮಹಾ ಲೇಖಪಾಲರು / ಖಜಾನೆ 
ಇಲಾಖೆಗೆ ಕಾಲ ಕಾಲಕ್ಕೆ ನೀಡಬೇಕಾದ ಮಾಹಿತಿಯ ಸಮನ್ವಯ ಹಾಗೂ ಕೂಢೀಕರಣ. 

MMR / (೧೧ ಸಭೆಗಳಿಗೆ ಒದಗಿಸಬಹುದಾದ ಮಾಹಿತಿಯ ಕೂಢೀಕರಣ ಹಾಗೂ ವಿವರಗಳನ್ನು 1/೧೦ ನಮೂನೆಯಲ್ಲಿ ಪಡೆದು 
ಒದಗಿಸುವುದು. 

ಮೂಲಸೌಲಭ್ಯ ಅಭಿವೃದ್ಧಿ ನೀತಿ ಮತ್ತು ಈ ನೀತಿಯ ಪಕಾರ ನೀಡಬಹುದಾದ ಉತ್ತೇಜನಗಳು ಮತ್ತು ರಿಯಾಯ್ತಿಗಳು. 

ಮೇಲಿನ ವಿಷಯಕ್ಕೆ ಸಂಬಂಧಪಟ್ಟ ವಿಧಾನ ಮಂಡಲದ / ನ್ಯಾಯಾಲಯದ ಎಲ್ಲಾ ವಿಷಯಗಳು 

ಇದರೊಂದಿಗೆ ಕಾಲಕಾಲಕ್ಕೆ ಮೇಲಾಧಿಕಾರಿಗಳು ಸೂಚಿಸಿದ ವಿಷಯಗಳು. 

ಸಚಿವಾಲಯದ ಕೈಪಿಡಿಯಲ್ಲಿ ಸೂಚಿಸಿರುವ ಕರ್ತವ್ಯ ಮತ್ತು ಜವಾಬ್ದಾರಿಗಳು. 


KRDCL, KTPO ನಲ್ಲಿ ಪ.ಕಾ.ರವರು ನಿರ್ದೇಶಕರಾಗಿರುವ ವಿಷಯಗಳ ನಿರ್ವಹಣೆ. 


ಇವರು ಈ ಕೆಳಕಂಡ ವಿಷಯಗಳ ಬಗ್ಗೆ ಸ್ವೀಕರಿಸಿದ ಪಸ್ತಾವನೆಗಳನ್ನು ಸಿ-ಶಾಖೆ ಮತ್ತು ಡಿ-ಶಾಖೆಗಳ ಶಾಖಾಧಿಕಾರಿಗಳಿಂದ ಸ್ವೀಕರಿಸಿದ 
ನೆಗಳ ಬಗ್ಗೆ ಮಂಡಿಸಿದ ಪಸ್ತಾವನೆ ಕಡತಗಳನ್ನು ಪರಿಶೀಲಿಸಿ, ಉಪಕಾರ್ಯದರ್ಶಿಯವರಿಗೆ ಮಂಡಿಸುತ್ತಾರೆ. 


ಶಾಖಾಧಿಕಾರಿ-ಎ: ಇವರು ಶಾಖೆಯ ಮೇಲ್ವಿಚಾರಕರಾಗಿದ್ದು ವಿಮಾನ ಯೋಜನೆಗಳಿಗೆ ಸಂಬಂದಿಸಿದಂತೆ ಸ್ವೀಕರಿಸಿದ ಪಸ್ತಾವನೆಗಳನ್ನು / ಕಡತಗಳನ್ನು 
ಪರಿಶೀಲಿಸಿ ಅಧೀನ ಕಾರ್ಯದರ್ಶಿಯವರಿಗೆ ಮಂಡಿಸುವುದು ಹಾಗೂ ಶಾಖೆಯನ್ನು ಸುವ್ಯವಸ್ಥಿತವಾಗಿ ನಿರ್ವಹಿಸುತ್ತಾ, ಕಿರಿಯ ಸಹಾಯಕರು ಶಾಖೆಯ 
ವಿಷಯದ ಕಡತಗಳನ್ನು ದಾಖಲಿಸುವ ಮತ್ತು ರವಾನಿಸುವ ಕಾರ್ಯದ ಮೇಲ್ವಿಚಾರಣೆ ಕೈಗೊಳ್ಳುತ್ತಾರೆ. ಇವರು ಮಾಹಿತಿ ಹಕ್ಕು ಅಧಿನಿಯಮ 2005 
ರನ್ವಯ ಸಹಾಯಕ ಮಾಹಿತಿ ಅಧಿಕಾರಿಯಾಗಿರುತ್ತಾರೆ. 


ಭಾಗ - ೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೩೧, ೨೦೧೨ ೭೭೫ 





ಶಾಖಾಧಿಕಾರಿ-ಬಿ: ಇವರು ಶಾಖೆಯ ಮೇಲ್ವಿಚಾರಕಾರಾಗಿದ್ದು, ರೈಲ್ವೆ ಯೋಜನೆಗಳಿಗೆ ಸಂಬಂದಿಸಿದಂತೆ ಸ್ವೀಕರಿಸಿದ ಪಸ್ತಾವನೆಗಳನ್ನು / ಕಡತಗಳನ್ನು 
ಪರಿಶೀಲಿಸಿ ಅಧೀನ ಕಾರ್ಯದರ್ಶಿಯವರಿಗೆ ಮಂಡಿಸುವುದು ಹಾಗೂ ಶಾಖೆಯನ್ನು ಸುವ್ಯವಸ್ಥಿತವಾಗಿ ನಿರ್ವಹಿಸುತ್ತಾ, ಕಿರಿಯ ಸಹಾಯಕರು ಶಾಖೆಯ 
ವಿಷಯದ ಕಡತಗಳನ್ನು ದಾಖಲಿಸುವ ಮತ್ತು ರವಾನಿಸುವ ಕಾರ್ಯದ ಮೇಲ್ವಿಚಾರಣೆ ಕೈಗೊಳ್ಳುತ್ತಾರೆ 


ಶಾಖಾಧಿಕಾರಿ-ಸಿ: ಇವರು ಶಾಖೆಯ ಮೇಲ್ವಿಚಾರಕಾರಾಗಿದ್ದು, ಮಹಾಲೇಖಪಾಲರಿಂದ ಸ್ವೀಕೃತವಾಗುವ ಲೆಕ್ಕಹೊಂದಾಣಿಕೆ ಕುರಿತು, ಆರ್‌.ಎಫ್‌.ಡಿ ಮತ್ತು 
ಸಿಟಿಜನ್‌ ಚಾರ್ಟರ್‌, , ಎಂ.ಎಂ.ಆರ್‌. ಸಭೆ, ಯೋಜನೆ ಇಲಾಖೆಗೆ/ ಆರ್ಥಿಕ ಇಲಾಖೆಗೆ ಸಂಬಂಧಿಸಿದ ಮಾಹಿತಿ ನೀಡುವ, ಅನಿಲ ಕೊಳವೆ ಮಾರ್ಗ. 
ಸಿಟಿ ಗ್ಯಾಸ್‌ ಯೋಜನೆಗೆ ಸಂಬಂದಿಸಿದಂತೆ ಶಾಖೆಗೆ ಸಂಬಂದಿಸಿದಂತೆ ಸ್ವೀಕರಿಸಿದ ಪಸ್ತಾವನೆಗಳನ್ನು / ಕಡತಗಳನ್ನು ಪರಿಶೀಲಿಸಿ ಅಧೀನ 
ಕಾರ್ಯದರ್ಶಿಯವರಿಗೆ ಮಂಡಿಸುವುದು ಹಾಗೂ ಶಾಖೆಯನ್ನು ಸುವ್ಯವಸ್ಥಿತವಾಗಿ ನಿರ್ವಹಿಸುತ್ತಾ, ಕಿರಿಯ ಸಹಾಯಕರು ಶಾಖೆಯ ವಿಷಯದ 
ಕಡತಗಳನ್ನು ದಾಖಲಿಸುವ ಮತ್ತು ರವಾನಿಸುವ ಕಾರ್ಯದ ಮೇಲ್ವಿಚಾರಣೆ ಕೈಗೊಳ್ಳುತ್ತಾರೆ. 


ಶಾಖಾಧಿಕಾರಿ-ಡಿ: ಇವರು ಶಾಖೆಯ ಮೇಲ್ವಿಚಾರಕಾರಾಗಿದ್ದು, ಸ್ವೀಕೃತಿ ಮತ್ತು ರವಾನೆ ಸಂಬಂದಿಸಿದಂತೆ ವಿಧಾನ ಮಂಡಲ, ಮಾಹಿತಿ ಹಕ್ಕು 
ಅಧಿನಿಯಮ, ಇತರೆ ವಿಷಯಗಳಿಗೆ ಸಂಬಂದಿಸಿದಂತೆ ಸ್ವೀಕರಿಸಿದ ಪಸ್ತಾವನೆಗಳನ್ನು / ಕಡತಗಳನ್ನು ಪರಿಶೀಲಿಸಿ ಅಧೀನ ಕಾರ್ಯದರ್ಶಿಯವರಿಗೆ 
ಮಂಡಿಸುವುದು ಹಾಗೂ ಶಾಖೆಯನ್ನು ಸುವ್ಯವಸ್ಥಿತವಾಗಿ ನಿರ್ವಹಿಸುತ್ತಾ, ಕಿರಿಯ ಸಹಾಯಕರು ಶಾಖೆಯ ವಿಷಯದ ಕಡತಗಳನ್ನು ದಾಖಲಿಸುವ 
ಮತ್ತು ರವಾನಿಸುವ ಕಾರ್ಯದ ಮೇಲ್ವಿಚಾರಣೆ ಕೈಗೊಳ್ಳುತ್ತಾರೆ 


ವಿಷಯ ನಿರ್ವಾಹಕರು: ಓರ್ವ ಹಿರಿಯ ಸಹಾಯಕ ನೇರ ಶಾಖಾಧಿಕಾರಿಯವರಿಗೆ ಹೊಂದಿಕೊಂಡಿರುತ್ತಾರೆ. ಓರ್ವ ಸಹಾಯಕ ಶಾಖಾಧಿಕಾರಿ-ಬಿ 
ಇವರಿಗೆ ಹೊಂದಿಕೊಂಡಿರುತ್ತಾರೆ. ಇವರು ಪಸ್ತಾವನೆಗಳನ್ನು ಪರಿಶೀಲಿಸಿ ಸಚಿವಾಲಯ ಕೈಪಿಡಿಯಲ್ಲಿ ಸೂಚಿಸಿರುವಂತೆ ಕರ್ತವ್ಯವನ್ನು ನಿರ್ವಹಿಸುವರು. 


ಕಿರಿಯ ಸಹಾಯಕರು: ಪತಿಯೊಂದು ಶಾಖೆಯಲ್ಲಿ/ಆಪ್ತ್ರಶಾಖೆಯಲ್ಲಿ ಅಂದರೆ ಕಾರ್ಯದರ್ಶಿ/ ಉಪಕಾರ್ಯದರ್ಶಿ ನಿರ್ದೇಶಕರು ಒಬ್ಬರಂತೆ ಕಿರಿಯ 
ಸಹಾಯಕ ಪತ/ಕಡತ ಸ್ವೀಕರಿಸುವುದು, ನಿಗಧಿಪಡಿಸಿರುವ ರಿಜಿಸ್ಟರನ್ನು ನಿರ್ವಹಿಸುವುದು, ಕಡತಗಳನ್ನು ದಾಖಲೆ ಇಡುವುದು ಮತ್ತು ರವಾನಿಸುವುದು. 


ದಲಾಯತ್‌: ಶಾಖೆಯಲ್ಲಿ ಅವರಿಗೆ ವಹಿಸಿದ ಕೆಲಸಗಳನ್ನು ಆಯಾಯ ದಿನವೇ ಮುಗಿಸಬೇಕಾಗಿರುತ್ತದೆ. 


4(1)(ಬಿ)1- ತೀರ್ಮಾನ ತೆಗೆದುಕೊಳ್ಳುವಲ್ಲಿ ಅನುಸರಿಸಲಾಗುವ ಕಮಗಳು: 





ಇಲಾಖೆಗೆ ಪಸ್ತಾವನೆ ಸ್ವೀಕೃತವಾದೊಡನೆ ಸಹಾಯಕರು / ಹಿರಿಯಸಹಾಯಕರು ಹೊಸ ಕಡತಗಳನ್ನು ತೆರೆದು ಅಥವಾ ವಿಷಯದ ಬಗ್ಗೆ 
ಲಭ್ಯವಿದ್ದ ಹಿಂದಿನ ಕಡತದಲ್ಲಿ ಅವುಗಳ ಪಾಮುಖ್ಯತೆ ತಕ್ಕಂತೆ ಸಂಬಂಧಪಟ್ಟ ನಿಯಮಗಳ ಅಡಿಯಲ್ಲಿ ಟಿಪ್ಪಣಿಯನ್ನು ಪಾರಂಭಿಸುತ್ತಾರೆ. ಸಹಾಯಕರು 
/ ಹಿರಿಯ ಸಹಾಯಕರು ಸಲ್ಲಿಸಿದ ಟಿಪ್ಪಣಿಗಳನ್ನು ಶಾಖಾಧಿಕಾರಿಯವರು ಪರಿಶೀಲಿಸಿ, ಆಧೀನ ಕಾರ್ಯದರ್ಶಿಯವರಿಗೆ ಮಂಡಿಸುತ್ತಾರೆ. ಆಧೀನ 
ಕಾರ್ಯದರ್ಶಿಯವರು ವಿಷಯಗಳ ಪಾಮುಖ್ಯತೆಗೆ ತಕ್ಕಂತೆ ಸಂಬಂಧಪಟ್ಟ ನಿಯಮಗಳಡಿಯಲ್ಲಿ ಕೂಲಂಕಷವಾಗಿ ಪರಿಶೀಲಿಸಿ, ಮುಂದಿನ ಕಮ 
ಜರುಗಿಸಲು ಸಾಧ್ಯವಿದ್ದಲ್ಲಿ ತಮ್ಮ ಹಂತದಲ್ಲಿಯೇ ಜರುಗಿಸುತ್ತಾರೆ. ಆಥವಾ ಮುಂದಿನ ಆದೇಶಕ್ಕಾಗಿ ಉಪ ಕಾರ್ಯದರ್ಶಿಯವರಿಗೆ ಕಡತವನ್ನು 
ಮಂಡಿಸುತ್ತಾರೆ. ಉಪ ಕಾರ್ಯದರ್ಶಿಯವರು ಅಧೀನ ಕಾರ್ಯದರ್ಶಿಯವರಿಂದ ಸಲ್ಲಿಸಲ್ಪಟ್ಟ ಕಡತಗಳನ್ನು ಸಮಗವಾಗಿ ಪರಿಶೀಲಿಸಿ, ಮುಂದಿನ 
ಆದೇಶಕ್ಕಾಗಿ ಕಾರ್ಯದರ್ಶಿಯವರಿಗೆ ಕಡತವನ್ನು ಮಂಡಿಸುತ್ತಾರೆ. ಅಥವಾ ತಮ್ಮ ಹಂತದಲ್ಲಿಯೇ ಕಮ ಜರುಗಿಸಲು ಸಾಧ್ಯವಿದ್ದಲ್ಲಿ ಕಮ 
ಜರುಗಿಸುತ್ತಾರೆ. ಕಾರ್ಯದರ್ಶಿಯವರು ಕೆಲವು ಪಸ್ತಾವಗಳಿಗೆ ಸಂಬಂಧಿಸಿದಂತೆ ಅವುಗಳ ವಿಶಿಷ್ಟತೆಯನ್ವಯ ಕಾರ್ಯನೀತಿ ನಿರ್ಣಯ ಕೈಗೊಳ್ಳುತ್ತಾರೆ. 
ಅಥವಾ ಅಗತ್ಯವಿದ್ದಲ್ಲಿ ಕಡತವನ್ನು ಸಂಬಂಧಪಟ್ಟ ಮಾನ್ಯ ಸಚಿವರುಗಳಿಗೆ ಸಲ್ಲಿಸುತ್ತಾರೆ. 


pr) 


4(1)(ಬಿ) (iv) 


























ಸರ್ಕಾರದ ಕಾರ್ಯದರ್ಶಿಗಳು 

ಸರ್ಕಾರದ ಉಪಕಾರ್ಯದರ್ಶಿಗಳು ಪಕರಣಗಳ ಬಗ್ಗೆ ಆದ್ಯತೆಯ ಮೇಲೆ ಹಾಗೂ ತುರ್ತಾಗಿ ಕಮ 

ಅಧೀನ ಕಾರ್ಯದರ್ಶಿಗಳು ಕೈಗೊಳ್ಳಬೇಕಾಗಿರುತ್ತದೆ. 

ಶಾಖಾಧಿಕಾರಿಗಳು 

ಸಹಾಯಕರು / ಹಿರಿಯ ಸಹಾಯಕರು ಕಡತಗಳನ್ನು / ಸ್ವೀಕೃತಿಗಳನ್ನು 5 ದಿನದೊಳಗಾಗಿ ನಿರ್ವಹಿಸಬೇಕಾಗಿರುತ್ತದೆ. 

ಶೀಘಲಿಪಿಗಾರರು/ಬೆರಳಚ್ಚುಗಾರರು ಇವರು ತಮಗೆ ವಹಿಸಿದ ಎಲ್ಲಾ ಕರ್ತವ್ಯಗಳನ್ನು ಆಯಾಯ ದಿನವೇ 

ಕಿರಿಯ ಸಹಾಯಕರು ಮುಗಿಸಬೇಕಾಗಿರುತ್ತದೆ. 

ವಾಹನ ಚಾಲಕರು ವಾಹನವನ್ನು ಸಿದ್ದತೆಯಲ್ಲಿಡಬೇಕಾಗಿರುತ್ತದೆ. 

ದಲಾಯತ್‌ ಶಾಖೆಯಲ್ಲಿ ಅವರಿಗೆ ವಹಿಸಿದ ಕೆಲಸಗಳನ್ನು ಆಯಾಯ ದಿನವೇ 
ಮುಗಿಸಬೇಕಾಗಿರುತ್ತದೆ. 





೭೭೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೩೧, ೨೦೧೨ ಭಾಗ - ೪ಎ 





4(1)(ಬಿ) (೪) 
1) ಕರ್ನಾಟಕ ನಾಗರೀಕ ಸೇವಾ ನಿಯಮಗಳು 
2) ಕರ್ನಾಟಕ ನಾಗರೀಕ ಸೇವಾ (ವನಿ ಮತ್ತು ಮೇಲ್ಮನವಿ) ನಿಯಮಗಳು, 
3) ಮೂಲಸೌಲಭ್ಯ ನೀತಿ 2007 
4) ಸಚಿವಾಲಯ ಕೈಪಿಡಿ 
5) ಕರ್ನಾಟಕ ಆರ್ಥಿಕ ಸಂಹಿತೆ 
6) ಕರ್ನಾಟಕ ಖಜಾನೆ ಸಂಹಿತೆ 
7) ಕರ್ನಾಟಕ ಸರ್ಕಾರ (ಕಾರ್ಯ ಕಲಾಪಗಳ ನಿರ್ವಹಣೆ) ನಿಯಮಗಳು 1977 


4(1(ಬಿ) vi) 


ಮೂಲಸೌಲಭ್ಯ ಅಭಿವೃದ್ಧಿ ಇಲಾಖೆ ಎ ಶಾಖೆ: 


Ag 








ಎ : ರಾಅವಿ DIA ವಿಮಾನ ನಿಲ್ದಾನ/ಇಳಿದಾಣ ಎಲ್ಲ ವಿಷಯ 





ಮೂಲಸೌಲಭ್ಯ ಅಭಿವೃದ್ಧಿ ಇಲಾಖೆ ಬಿ ಶಾಖೆ - ₹ 








ಬಿ ಃ ರಾರಾಹೆ NSW ರೈಲ್ವೆ ಯೋಜನೆಗಳು ಎಲ್ಲ ವಿಷಯ 








ಮೂಲಸೌಲಭ್ಯ ಅಭಿವೃದ್ಧಿ ಇಲಾಖೆ ಸಿ ಶಾಖಿ 





UIP ಮೂಲಸೌಲಭ್ಯ ನೀತಿಯಡಿ ಬರುವ ಯೋಜನೆಗಳಿಗೆ 
ಉತ್ತೇಜನ ಮತ್ತು ರಿಯಾಯ್ತಿಗಳು, ದಾಬೋಲ್‌ - 
ಬೆಂಗಳೂರು ಅನಿಲ ಕೊಳವೆ ಮಾರ್ಗ ಯೋಜನೆ 

ಆರ್‌ಎಫ್‌ಡಿ, ಸಿಟಿಜನ್‌ ಚಾರ್ಟರ್‌, ಬಣ, (0೧, 
508/7508, ಯೋಜನೆ/ಆರ್ಥಿಕ ಇಲಾಖೆಗೆ 
ಮೂಣಇವಿ IDM ಸಂಬಂಧಿಸಿದ ಮಾಹಿತಿ, ಸ್ವತಂತ್ರ ಮೌಲ್ಯಮಾಪನ, 
ಮಹಾಲೇಖಾಪಾಲರಿಂದ ಬರುವ ಲೆಕ್ಕಹೊಂದಾಣಿ, 


ಸಿ 

















ಮೂಲಸೌಲಭ್ಯ ಅಭಿವೃದ್ಧಿ ಇಲಾಖೆ ಡಿ ಶಾಖೆ 








ಮೂವಿ IDM ಸ್ವೀಕೃತಿ ಮತ್ತು ರವಾನೆಗೆ ಸಂಬಂಧಿಸಿದ ಎಲ್ಲ ವಿಷಯಗಳು . 
ಸಚಿವಾಲಯದ ಕೈಪಿಡಿಯಲ್ಲಿ ನಿಗಧಿಪಡಿಸಿದ ಕೋಡಿಕರಣ ವಿಷಯಗಳು 
ಸಚಿವಾಲಯ ಮಟ್ಟದ ಅಂತರ್‌ ಶಾಖೆ ಕೋಢಿಕರಣಕ್ಕೆ ಸಂಭಂಧಿಸಿದ 
ವಿಷಯಗಳು. 


ಡಿ 


ಮೂಲಸೌಲಭ್ಯ ಅಭಿವೃದ್ಧಿ ಇಲಾಖೆಯ ವ್ಯಾಪ್ತಿಗೆ ಬರುವ ಇತರೆ 
ಸಾಮಾನ್ಯ ವಿಷಯಗಳು. 


ಸಚಿವಾಲಯದ ಕೆ 


ೈಪಿಡಿಯಲ್ಲಿ ಸೂಚಿಸಿರುವ ಕರ್ತವ್ಯ ಮತ್ತು 
ಜವಾಬ್ದಾರಿಗಳು. 


ಕೆ.ಆರ್‌.ಡಿ.ಸಿ.ಎಲ್‌., ಕೆ.ಟಿ.ಪಿ.ಓ.ನಲ್ಲಿ ಪ್ರಕಾ.ರವರು ನಿರ್ದೇಶಕರಾಗಿರುವ 
ವಿಷಯಗಳ ನಿರ್ವಹಣೆ. 


ಇಲಾಖೆಯ ಸಮನ್ವಯ ವಿಷಯಗಳಿಗೆ ಸಂಬಂಧಿಸಿದಂತೆ ಮಾಹಿತಿ ಹಕ್ಕು 
ಅಧಿನಿಯಮ ವಿಷಯಗಳು ಹಾಗೂ ಸಹಾಯಕ ಮಾಹಿತಿ ಅಧಿಕಾರಿಯಾಗಿ 
ಕಾರ್ಯನಿರ್ವಹಣೆ. 


ವಿಧಾನ ಮಂಡಲದ ವಿಷಯಗಳ ಸಮನ್ವಯ ವಾರ್ಷಿಕ ವರದಿ/ 
ಕಾರ್ಯನಿರ್ವಹಣಾ ವರದಿ ಇತ್ಯಾದಿ. 

















ಇದರೊಂದಿಗೆ ಕಾಲಕಾಲಕ್ಷೆ ಮೇಲಾಧಿಕಾರಿಗಳು ಸೂಚಿಸಿದ ವಿಷಯಗಳು. 





ಭಾಗ - ೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೩೧, ೨೦೧೨ 


೭೭೭ 





4(1)(ಬಿ) (vii) 
ಮೇಲಿನ 4 (1 (ಬಿ) (ರಲ್ಲಿ ನೀಡಿರುವಂತೆ 
4(1)(ಬಿ) ( viii) 
ಈ ಇಲಾಖೆಯಡಿಯಲ್ಲಿ ಯಾವುದೇ ನಿಗಮ / ಮಂಡಳಿಗಳಿರುವುದಿಲ್ಲ. 
4(1) (ಬಿ) (00 - ಉದ್ಭವಿಸುವುದಿಲ್ಲ 


41) (ಬಿ) 0) 


ಮೂಲಸೌಲಭ್ಯ ಅಭಿವೃದ್ಧಿ ಇಲಾಖೆಯ ಅಧಿಕಾರಿ/ನೌಕರರ ವಿವರಗಳು ಈ ಕೆಳಕಂಡಂತಿದೆ: 
























































ಹೆಸರು ಮತ್ತು ಪದನಾಮ ದೂರವಾಣಿ ಸಂಖ್ಯೆ ಮೂಲ ವೇತನ 

1. ಡಾ| ರಾಜ್‌ ಕುಮಾರ್‌ ಖತ್ರಿ, 22282366 (0) 56,960/- 
ಕಾರ್ಯದರ್ಶಿ. 2203 5085 

Fax No. 22280605 

2; ಶ್ರೀಮತಿ. ಎನ್‌. ಮ೦ಜುಳಗೀತ, 2203 4129 22,125/- 
ಉಪ ಕಾರ್ಯದರ್ಶಿ-1 2225 2736 

3. ಶ್ರೀ ಕೆ.ವಿ. ರಾಮ, 2203 4768 20,025/- 
ಉಪ ಕಾರ್ಯದರ್ಶಿ-2 2234 1657 

4. ಶ್ರೀ ರಮೇಶ್‌ ಆರ್‌, 2203 4069 26,250/- 
ನಿರ್ದೇಶಕರು (ತಾಂತ್ರಿಕ ಕೋಶ) 2203 4070 

5. ಶ್ರೀ. ಎಸ್‌. ಜೆ. ಸಂಪತ್‌ ಕುಮಾರ್‌, 2203 4130 16,000/- 
ಅಧೀನ ಕಾರ್ಯದರ್ಶಿ-1 

6. ಶ್ರೀ ಆರ್‌. ಶಿವಲಿಂಗಯ್ಯ 22034063 16,400/- 
ಅಧೀನ ಕಾರ್ಯದರ್ಶಿ-2 

ik ಶ್ರೀ ಮಂಜುನಾಥ. ಹೆಚ್‌, 2228 2366 20,550/- 
ಕಾರ್ಯದರ್ಶಿಗಳ ಆಪ್ತ ಕಾರ್ಯದರ್ಶಿ 

8. ಶ್ರೀ ಶ್ರೀನಿವಾಸ್‌, 2228 4229 23,850/- 
ವಿಶೇಷ ಕಾರ್ಯದರ್ಶಿಗಳ ಆಪ್ತ ಕಾರ್ಯದರ್ಶಿ 

9. ಶ್ರೀ. ರಾಬಿನ್‌ ವನರಾಜ್‌. ಜೆ. 2203 4145 13,350/- 
ಶಾಖಾಧಿಕಾರಿ-। 

10. ಶ್ರೀ ಸಿದ್ರಾಮಪ್ಪ ಹ.ತಳವಾರ 22034129 16,800/- 
ಶಾಖಾಧಿಕಾರಿ-॥ 

Il. ಕುಮಾರಿ. ಶಕುಂತಲಾ ಚೌಗಲಾ 22034151 11,700/- 
ಶಾಖಾಧಿಕಾರಿ-॥॥ 

12. ಶ್ರೀಮತಿ ವಿ. ರತ್ನಮ್ಮ 22034127 13,350/- 
ಶಾಖಾಧಿಕಾರಿ-॥V 

13. ಹಿರಿಯ ಸಹಾಯಕ ಹುದ್ದೆ ಖಾಲಿ — 







































































೭೭೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೩೧, ೨೦೧೨ ಭಾಗ - ೪ಎ 

ಕ್ರಮ 

ಸಂಖ್ಯೆ ಹೆಸರು ಮತ್ತು ಪದನಾಮ ದೂರವಾಣಿ ಸಂಖ್ಯೆ ಮೂಲ ವೇತನ 

14. ಶ್ರೀ. ಲಕ್ಷ್ಮೀ ನಾರಾಯಣ ಹೆಚ್‌. 13,350/- 
ಹಿರಿಯ ಸಹಾಯಕ § 

15. ಶ್ರೀಮತಿ ಕುಸುಮ. ಎಂ., 9,275/- 
ಶೀಘಲಿಪಿಗಾರ್ತಿ ಈ 

16. ಶ್ರೀಮತಿ ದೀಪಶ್ರೀ. ಬಿ. ಎನ್‌. 8,400/- 
ಶೀಘಲಿಪಿಗಾರ್ತಿ § 

17. ಶ್ರೀಮತಿ ಕೆ.ಆರ್‌. ಸುಮತಿ 10,500/- 
ಶೀಘಲಿಪಿಗಾರ್ತಿ 

18. ಶ್ರೀಮತಿ ಎಸ್‌. ಸುಗುಣ, 9,275/- 
ಶೀಘಲಿಪಿಗಾರ್ತಿ § 

19. ಶೀಮತಿ ವಾಣಿ, ಶೀಘಲಿಪಿಗಾರ್ತಿ ಹ 8,825/- 

20. ಶೀಮತಿ ಗೀತ, 12,000/- 
ಶೀಘಲಿಪಿಗಾರ್ತಿ 

21. ಶ್ರೀ ರವಿ ಜಿ. ಆರ್‌., 8,000/- 
ಸಹಾಯಕ. 

232. ಶ್ರೀ ಸಿದ್ದಿಕ್‌ ಪಾಷಾ 8,400/- 
ಸಹಾಯಕ | 

23. ಕುಮಾರಿ ಪಾವನ ಶ್ರೀ 8,000/- 
ಸಹಾಯಕಿ 

24. ಶ್ರೀ ಎಸ್‌. ಬಸವರಾಜು, 6,650/- 
ಕಿರಿಯ ಸಹಾಯಕ. | 

25. | ಕಿರಿಯ ಸಹಾಯಕ ಹುದ್ದೆ ಖಾಲಿ - 

26. ಶ್ರೀ ಚನ್ನಯ್ಯ ಬಿ.ಟಿ, 8,000/- 
ಕಿರಿಯ ಸಹಾಯಕ. 

2 ಶ್ರೀ ಚಂದ್ರಾನಾಯಕ್‌, 7.100/- 
ದಲಾಯತ್‌. | 

28. ಶ್ರೀ ನರಸಿಂಹ ಮೂರ್ತಿ. ಎಂ, 5,500/- 
ದಲಾಯತ್‌. § 

29. ಶ್ರೀ ಕೃಷ್ಣನ್‌ ಕೆ. ಆರ್‌. 8,825/- 
ವಾಹನ ಚಾಲಕ. | 

30. ವಿಲಿಯಮ್ಸ್‌, ವಾಹನ ಚಾಲಕ ಲ 9,275/- 

31. ವನಲಕ್ಷ್ಮಿ ಶೀಘ್ರಲಿಪಿಗಾರ್ತಿ ಸ 9,275/- 

32. ಶಿವಕುಮಾರ್‌ ಎಂ. ಪಿ, ವಾಹನ ಚಾಲಕ 11,100/- 








































































































ಭಾಗ - ೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೩೧, ೨೦೧೨ ೭೭೯ 
4(1)(ಬಿ) (xi) 
2010-11ನೇ ಸಾಲಿನ ಮೂಲಸೌಲಭ್ಯ ಇಲಾಖೆಯ ಆಯವ್ಯಯ ವಿವರ: 
Budget Allocation during the year 2011-12 
INFRASTRUCTURE DEVELOPMENT DEPARTMENT 
(Rs.in lakhs) 
Budget 
Sl. provision 
No. Nomenclature of the Scheme during 
2011-12 
Airport Projects:- 

1 5465-01-190-1-04-240 BIAP-Assistance for repayment of HUDCO loan. 1463.00 
2೩) 5465-01-190-1-05-211- Development of Minor Airports Investments. 8000.00 
2b) 5465-01-190-1-05-133- Special Development Plan. 4000.00 

3 5465-01-190-2-01 Investment in BIAL through KSIIDC 10.00 

4 5465-01-190-2-02- BIAL State Support to Project - 

5 5465-01-190-2-03 KSIIDC-BIAP cell-211 - Investments 25.00 

6 5465-01-190-2-04-211 Providing power at the airport near BIAP site. 1.00 
7೩) 5465-01-190-2-05-211 Alternate Roads Investment. 1000.00 

70) 5465-01-190-2-05-422 - Special Component Plan 350.00 
70) 5465-01-190-2-05-423 - Tribal Sub Plan 150.00 

8 5465-01-190-2-06 Land acquisition for Trumpet Interchange investments - 

9 5465-01-190-2-07-051-Development of 408 acres of Govt. land adjacent to BIAP. 100.00 

10 5465-01-190-2-11- Aviation Turbine Fuel - Tax Reimbursement Investment 1.00 

11 5465-01-190-3-06-211 Rail link to New Airport. 7570.00 

Total (Airports) 22670.00 

Railway Projects:- 

12 5465-01-190-3-01- KRIDE-lnvestment 1.00 
13 5465-01-190-3-02-Hassan-Mangalore guage conversion project-Investments 100.00 
14 5465-01-190-3-03-Sholapur-Gadag guage conversion project-lvestments. 500.00 
15 5465-01-190-3-04-211-K-RIDE - RoB/ RuB project investment fund. 2149.00 
16 a) | 5465-01-190-3-05-211 New Cost Sharing project-lnvestments. 25652.00 
16 b) | 5465-01-190-3-05-133 Special Development Plan 10000.00 


































































































೭೮೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೩೧, ೨೦೧೨ ಭಾಗ - ೪ಎ 
160) | 5465-01-190-3-05-422 - Special Component Plan 2000.00 
16 d) | 5465-01-190-3-05-423 - Tribal Sub Plan 1000.00 
17 5465-01-190-3-07- 211 Commuter Rail Service for Banglore. 500.00 
18 5465-01-190-3-08-Cost sharing Ramanagaram-Mysore Railway Doubling-Other expenditure. 2500.00 
19 5465-01-1-190-3-09-Land for railway cargo complex at Hubli 1.00 
20 a) | 5465-01-190-3-10-133-Cost sharing-Bidar - Gulbarga New Railway line - SDP. 3909.56 
20 b) | 5465-01-190-3-10-422 - Special Component Plan 300.00 
20 c) | 5465-01-190-3-10-423 - Tribal Sub Plan 150.00 
21 5465-01-190-1-11-Hubli Ankola Railway project. 1.00 

Total (Railways) 48763.56 
Others:- 
22 5465-01-190-1-01-211- iDeCK - Investments. 200.00 
23 5465-01-190-1-15-Karmataka Infrastructure Project Development Fund Capital Expenses 1000.00 
24 5465-01-190-1-16-Gas Pipe Line project 25.00 
25 5465-01-190-1-17- City Gas Distribution project 416.44 
26 5465-01-190-1-18- Tadadi Sea Port Project 500.00 
27 5465-01-190-1-19- Vijayanagar Area Development Authority (VADA) Investment 50.00 
28 5465-01-190-1-20- Karnataka Viability Gap Investment 1000.00 
29 | 5465-01-190-1-21- Equity for PPP Project 1000.00 
Total (others) 4191.44 
Provision under Grant Head 
30 3451-00-090-1-06-059-lInfrastructure Preliminary Studies Other Expenditure 300.00 
31 3451-00-090-1-06-125 - Infrastructure Preliminary Studies - Modernisation 100.00 
Total (Provision under Grant Head) 400.00 
Grand Total 76025.00 














4(1)(ಬಿ) (i) - ಅನ್ವಯಿಸುವುದಿಲ್ಲ. 


4(1)(ಬಿ) 060) - ಉದ್ಭವಿಸುವುದಿಲ್ಲ. 


4(1)(ಬಿ) (xiv) 


ಈ ಬಗ್ಗೆ ಮಾಹಿತಿಯನ್ನು ಅಂತರ್ಜಾಲದಲ್ಲಿ ಅಳವಡಿಸಲಾಗಿದೆ. 


4(1(ಬಿ) (xv) 


ಈ ಇಲಾಖೆಯಲ್ಲಿ ಪ್ರತ್ಯೇಕವಾದ ಯಾವುದೇ ಗ್ರಂಥಾಲಯವಿರುವುದಿಲ್ಲ. 


4(1)(ಬಿ) (xvi) 





ಭಾಗ - ೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೩೧, ೨೦೧೨ ೭೮೧ 





ಸಾರ್ವಜನಿಕ ಮಾಹಿತಿ ಅಧಿಕಾರಿಗಳು : 


1 ಶೀ ಎಸ್‌. ಜೆ. ಸಂಪತ್‌ ಕುಮಾರ್‌, 
ಅಧೀನ ಕಾರ್ಯದರ್ಶಿ, ಮೂಲಸೌಲಭ್ಯ ಅಭಿವೃದ್ಧಿ ಇಲಾಖೆ, 
ದೂರವಾಣಿ ಸಂಖ್ಯೆ: 2203 4130 


2. ಶೀ ಆರ್‌. ಶಿವಲಿಂಗಯ್ಯ, 
ಅಧೀನ ಕಾರ್ಯದರ್ಶಿ, ಮೂಲಸೌಲಭ್ದ 


ನ್ಯ ಅಭಿವೃದ್ಧಿ ಇಲಾಖೆ, 
ದೂರವಾಣಿ ಸಂಖ್ಯೆ: 2203 4063 


ಲ“ 


ಸಹಾಯಕ ಸಾರ್ವಜನಿಕ ಮಾಶಿತಿ ಅಧಿಕಾರಿಗಳು : 


1. ಶೀ. ರಾಬಿನ್‌ ವನರಾಜ್‌. ಜೆ, 
ಸಮನೆ 
ಶಾಖಾಧಿಕಾರಿ-। ಮೂಲಸೌಲಭ್ಯ ಅಭಿವೃದ್ಧಿ ಇಲಾಖೆ, 
ದೂರವಾಣಿ ಸಂಖ್ಯೆ: 2203 4145 


2. ಶೀ ಸಿದಾಮಪ್ಪ ಹ ತಳವಾರ, 
ಎ ಎ nd 
ಶಾಖಾಧಿಕಾರಿ-॥॥, ಮೂಲಸೌಲಭ್ಯ ಅಭಿವೃದ್ಧಿ ಇಲಾಖೆ, 
ದೂರವಾಣಿ ಸಂಖ್ಯೆ: 2203 4129 


3. ಶೀಮತಿ ಶಕುಂತಲಾ ಚೌಗಲಾ, 
ಶಾಖಾಧಿಕಾರಿ- "ಸಿ' ಶಾಖೆ, ಮೂಲಸೌಲಭ್ಯ ಅಭಿವೃದ್ಧಿ ಇಲಾಖೆ, 
ದೂರವಾಣಿ ಸಂಖ್ಯೆ: 2203 4127 


4. ಶೀಮತಿ ವಿ. ರತ್ನಮ್ಮ 
ಶಾಖಾಧಿಕಾರಿ-ಸ್ಟ್ರೀ ಮ ರ ಶಾಖೆ, ಮೂಲಸೌಲಭ್ಯ ಅಭಿವೃದ್ಧಿ ಇಲಾಖೆ, 
ದೂರವಾಣಿ ಸಂಖ್ಯೆ; 2203 4127 


ಮೇಲ್ಮನವಿ ಪಾಧಿಕಾರ: 


1. ಸರ್ಕಾರದ ಉಪ ಕಾರ್ಯದರ್ಶಿ-1 
ಮೂಲಸೌಲಭ್ಯ ಅಭಿವೃದ್ಧಿ ಇಲಾಖೆ, 
ಕೊಠಡಿ ಸಂ: 24, ನೆಲಮಹಡಿ, ವಿಕಾಸಸೌಧ, ಬೆಂಗಳೂರು-560 001. 
ದೂರವಾಣಿ ಸಂ: 2203 4149 


2. ಸರ್ಕಾರದ ಉಪ ಕಾರ್ಯದರ್ಶಿ-2, 

ಮೂಲಸೌಲಭ್ಯ ಅಭಿವೃದ್ಧಿ ಇಲಾಖೆ, ಕೊಠಡಿ ಸಂ: 412, 4ನೇಮಹಡಿ, 

ವಿಕಾಸಸೌಧ, ಬೆಂಗಳೂರು-560 001. 

ದೂರವಾಣಿ ಸಂ: 2203 4768 
4(1)(ಬಿ) (xvii) 
ಕಾಲ ಕಾಲಕ್ಕೆ ಪರಿಷ್ಕರಿಸಲಾಗುತ್ತಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಆರ್‌. ಶಿವಲಿಂಗಯ್ಯ, 


ಸರ್ಕಾರದ ಅಧೀನ ಕಾರ್ಯದರ್ಶಿ-2, 
ಮೂಲಸೌಲಭ್ಯ ಅಭಿವೃದ್ಧಿ ಇಲಾಖೆ. 


೭೮೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೩೧, ೨೦೧೨ ಭಾಗ - ೪ಎ 





ಅನುಬಂಧ -1 


ಪಿ.ಆರ್‌. 370 ಮೂಲಸೌಲಭ್ಯ ಅಭಿವೃದ್ಧಿ ಇಲಾಖೆಯ ಸಾಂಸ್ಥಿಕ ನಕ್ಷೆ 


ಸರ್ಕಾರದ ಪ್ರಧಾನ ಕಾರ್ಯದರ್ಶಿ/ ಕಾರ್ಯದರ್ಶಿ. ಮೂಲಸೌಲಭ್ಯ ಅಭಿವೃದ್ಧಿ ಇಲಾಖೆ, 
ಡಾ| ರಾಜ್‌ ಕುಮಾರ್‌ ಖತ್ರಿ, ಭಾ.ಅ.ಸೇ. 


ಸರ್ಕಾರದ ವಿಶೇಷ ಕಾರ್ಯದರ್ಶಿ, 
ಮೂಲಸೌಲಭ್ಯ ಅಭಿವೃದ್ಧಿ ಇಲಾಖೆ, 


(ಖಾಅ ಹುದ್ದೆ) 


ಉಪ ಕಾರ್ಯದರ್ಶಿ -| ಉಪ ಕಾರ್ಯದರ್ಶಿ - || 


ನಿರ್ದೇಶಕರು, ಪಿಪಿಪಿ ಕೋಶ, 
ಶ್ರೀಮತಿ ಎನ್‌. ಮಂಜುಳ ಗೀತ ಶ್ರೀ. ಕೆ.ವಿ. ರಾಮ ಆರ್‌. ರಮೇಶ್‌ 


ಅಧೀನ ಕಾರ್ಯದರ್ಶಿ - | 
ಶ್ರೀ. ಎಸ್‌.ಜ. ಸಂಪತ್‌ ಕುಮಾರ್‌ 





ಅಧೀನ ಕಾಯರದರ್ಶಿ - || 
ಶ್ರೀ. ಆರ್‌. ಶಿವಅಂಗಯ್ಯ 


1. ಶ್ರೀಮತಿ ಕೆ.ಆರ್‌. ನಳನಿ 
ಸಹಾಯಕ ನಿರ್ದೇಶಕರು 


, ಶ್ರೀ ಕೆ.ಸಿ. ಕಾಳೇಕರ್‌ 





ಸಹಾಯಕ ನಿರ್ದೇಶಕರು 

ಶಾಖಾಧಿಕಾರಿ ನೌಕಾ . ಸಿನಿಯರ್‌ ಪ್ರೋಗ್ರಾಮರ್‌, 
ಶಾಖಾಧಿಕಾ (ಖಾಲ ಹುದ್ದೆ ) 

ವಿಮಾನ ನಿಲ್ದಾಣಗಳ ಶಾಖೆ ಕೆಲೆ ಶಾಖೆ ಜರ” 
ಶ್ರೀ. ರಾಟನ್‌ ವನರಾಜ್‌ ಜೆ. 3 ಸ Ke ಶಾಖಾಧಿಕಾರಿ ಶಾಖಾಧಿಕಾರಿ (post vacant) 

Sa ಶ್ರೀಮತಿ ಶಕುಂತಲಾ ಚೌಗಲಾ ಶ್ರೀಮತಿ ರತ್ನಮ್ಮ ಶ್ರೀ. ಸಿದ್ದಿಕ್‌ ಪಾಷ, 
ಷ್ಟ ೫ ಚ ಸಹಾಯಕ 
. ಕು. ಪಾವನ ಶ್ರೀ, 
ಹಿರಿಯ ಸಹಾಯಕ, 


ಸಹಾಯಕಿ 






ಜರ ಹಿರಿಯ ಸಹಾಯಕ, 
ಈ ಶ್ರೀ. ಲಕ್ಷ್ಮಿ ನಾರಾಯಣ ಹೆಚ್‌. 


ಭಾಗ - ೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೩೧, ೨೦೧೨ ೭೮೩ 





REVENUE SECRETARIAT 
NOTIFICATION 
NO. RD 29 LGP 2012, Bangalore, Dated: 26" April, 2012 


The draft of the following rules further to amend the Karnataka grant of land in case of construction of dwelling houses in 
occupied land rules, 1999, which the Government of Karnataka proposes to make in exercise of the powers conferred by section 
197 of the Karnataka Land Revenue Act, 1964 (Karnataka Act 12 of 1964) is hereby published as required by sub-section (1) of 
section 197 of the said Act for the information of all persons likely to be affected thereby and notice is hereby given that the said 


draft will be taken into consideration after fifteen days from the dated of its publication in the Official Gazette. 


Any objection or suggestion which may be received by the State Government form any person with respect to the said 
draft before the expiery of the period specified above, will be considered by the State Government. Objections or suggestions may 
be addressed to the Principal Secretary to Government, Revenue Department, V floor, Il State, Multistoried Building, Dr. 
B.R.Ambedkar Veedhi, Bangalore-560001. 


DRAFT RULES 


1. Title and commencement :- (1) These rules may be called the Karnataka Grant of Land in case of constructions of 
dwelling houses in occupied land (Amendment) Rules, 2012. 
(2) They shall come into force form the date of their publication in the Official Gazette. 

2. Amendment of the rule 3 :- In the Karnataka Grant of Land in case of constructions of dwelling houses in 
occupied land rules 1999, in rule 3, in sub rule (2), for the words and figures “within 31° day of January, 2012” the 


words and figures “within 31° day of June 2012” shall be and shall always be deemed to have been substituted. 


By Order and in the Name of the Governor of Karnataka 
M. KARIYAPPA, 
PR No. 364 Joint Secretary to Government, 
Revenue Department, 


ನಗರಾಭಿವೃದ್ಧಿ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ನಅಇ 125 ಎಂಎಲ್‌ಆರ್‌ 2008 (8-62)(ಭಾ), ಬೆಂಗಳೂರು, ದಿನಾಂಕ: 3ನೇ ಮೇ, 2012. 

ಸರ್ಕಾರದ ಅಧಿಸೂಚನೆ ಸಂಖ್ಯೆ : ನಅಇ 125 ಎಂಎಲ್‌ಆರ್‌ 2008 (ಬಿ-62) ದಿನಾಂಕ : 18-08-2009ರಲ್ಲಿ ಸಕಲೇಶಪುರ 
ಪುರಸಭೆಗೆ ನಾಮನಿರ್ದೇಶನ ಮಾಡಿರುವ ಆದೇಶವನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ರದ್ದುಗೊಳಿಸಿದೆ. ಕರ್ನಾಟಕ ಪುರಸಭೆ ಕಾಯ್ದೆ 1964ರ 
ಪ್ರಕರಣ ॥(1)0) ರಡಿಯಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಈ ಕೆಳಕಂಡವರನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ 
ಆದೇಶದವರೆಗೆ ಸಕಲೇಶಪುರ ಪುರಸಭೆಗೆ ಸದಸ್ಯರನ್ನಾಗಿ ಸರ್ಕಾರವು ನಾಮನಿರ್ದೇಶನ ಮಾಡಿದೆ 

1. ಶ್ರೀ ಎಸ್‌.ಡಿ.ಸುರೇಶ್‌ ಬಿನ್‌ ದ್ಯಾವೇಗೌಡ, ಕಪ್ಪಿನಕೋಡಿ, ಪ್ರೇಮನಗರ, ಸಕಲೇಶಪುರ. 

2. ಶ್ರೀ ಹೆಚ್‌.ಎ.ದಯಾನಂದ ಬಿನ್‌ ಅಪ್ಪಸ್ಥಾಮಿಗೌಡ, ಚಂಪಕನಗರ, ಸಕಲೇಶಪುರ. 

3. ಶ್ರೀ ಡಿ. ಬನ್ನೇರಿ ಬಿನ್‌ ದೊಡ್ಡಪಟ್ಟ 8ನೇ ವಾರ್ಡ್‌, ಕುಶಾಲನಗರ, ಸಕಲೇಶಪುರ. 

4. ಶ್ರೀಮತಿ ವನಿತಾ ಸೋಮಣ್ಣ, ಮಲ್ಲಮ್ಮನ ಬೀದಿ, ಸಕಲೇಶಪುರ. 

5. ಶ್ರೀ ನಾಗರಾಜ್‌ ಬಿನ್‌ ಮಂಜೇಗೌಡ, ಪ್ರೇಮನಗರ, ಸಕಲೇಶಪುರ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಕೆ. ವಿ. ರಾಮಪ್ಪ 
ಸರ್ಕಾರದ ಅಧೀನ ಕಾರ್ಯದರ್ಶಿ 

ಪಿ.ಆರ್‌. ನಂ. 355 ನಗರಾಭಿವೃದ್ದಿ ಇಲಾಖೆ 


೭೮೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೩೧, ೨೦೧೨ ಭಾಗ - ೪ಎ 





ನಗರಾಭಿವೃದ್ಧಿ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ನಅಇ 125 ಎಂಎಲ್‌ಆರ್‌ 2008 (&-41)(ಭಾಗ), ಬೆಂಗಳೂರು, ದಿನಾಂಕ: 4ನೇ ಮೇ, 2012. 


ಸರ್ಕಾರದ ಅಧಿಸೂಚನೆ ಸಂಖ್ಯೆ : ನಅಇ 125 ಎ೦ಎಲ್‌ಆರ್‌ 2008 (A-41) ದಿನಾಂಕ : 8-01-2010ರಲ್ಲಿ ಹಾಸನ ನಗರಸಭೆಗೆ 
ಸದಸ್ಯರನ್ನಾಗಿ ನೇಮಿಸಿದ್ದ ಆದೇಶವನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ರದ್ದುಗೊಳಿಸಿ, ಕರ್ನಾಟಕ ಪುರಸಭೆ ಕಾಯ್ದೆ 1964ರ ಪ್ರಕರಣ ॥(1)(0) 
ರಡಿಯಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಈ ಕೆಳಕಂಡವರನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಹಾಸನ 
ನಗರಸಭೆಗೆ ಸದಸ್ಯರನ್ನಾಗಿ ಸರ್ಕಾರವು ನಾಮನಿರ್ದೇಶನ ಮಾಡಿದೆ 

1 ಶ್ರೀ ಅರುಣ್‌ ಕುಮಾರ್‌ ಡಿ.ಹೆಚ್‌. ಬಿನ್‌ ಲೇಟ್‌ ಹನುಮಂತೇಗೌಡ, ವಲ್ಲಭಬಾಯಿ ರಸ್ತೆ, 3ನೇ ಅಡ್ಡರಸ್ತೆ ಹಾಸನ. 


2. ಶ್ರೀ ರವಿ ಹೆಚ್‌.ಜಿ. ಬಿನ್‌ ಗುರುಬಸಪ್ಪ, ಲಕ್ಷ್ಮೀವೆಂಕಟೇಶ್ವರ ನಿಲಯ, 3ನೇ ಮುಖ್ಯರಸ್ತೆ, 4ನೇ ಅಡ್ಡರಸ್ತೆ, ಹೇಮಾವತಿನಗರ, ಹಾಸನ. 


3. ಶ್ರೀ ಜಯಶೇಖರ್‌ ಹೆಚ್‌.ಜಿ. ಬಿನ್‌ ಗಂಗಾಧರ ಹೆಚ್‌.ಜಿ. ಸಿದ್ದಯ್ಯನಗರ, 5ನೇ ಅಡ್ಡರಸ್ತೆ, ಬಿ.ಎಂ. ರಸ್ತೆ, ಹಾಸನ. 


pr 


4. ಶ್ರೀ ಮಣಿಕಂಠ, ಬಿನ್‌ ಷಣ್ಮುಗಂ, ಕುಂಬಾರ ಬೀದಿ, 1ನೇ ಅಡ್ಡರಸ್ತೆ, ಹಾಸನ. 


5. ಶ್ರೀಮತಿ ರಾಜೇಶ್ವರಿ ಕೋಂ ಲೇಟ್‌ ಶಿವರಾಜ್‌, 1ನೇ ಅಡ್ಡರಸ್ತೆ, ಅಡ್ಡಿ ಮನೆ, ಬಸವೇಶ್ವರ ಕಲ್ಯಾಣ ಮಂಟಪ ಹಿಂಭಾಗ, ಹಾಸನ. 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಕೆ. ವಿ. ರಾಮಪ್ಪ, 
ಸರ್ಕಾರದ ಅಧೀನ ಕಾರ್ಯದರ್ಶಿ 
ಪಿ.ಆರ್‌. ನಂ. 356 ನಗರಾಭಿವೃದ್ಧಿ ಇಲಾಖೆ 


ನಗರಾಭಿವೃದ್ಧಿ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ನಅಇ 125 ಎಂಎಲ್‌ಆರ್‌ 2008 (ಸಿ-24)(ಭಾಗ-॥), ಬೆಂಗಳೂರು, ದಿನಾಂಕ: 3ನೇ ಮೇ, 2012. 


ಸರ್ಕಾರದ ಅಧಿಸೂಚನೆ ಸಂಖ್ಯೆ : ನಅಇ 125 ಎಂಎಲ್‌ಆರ್‌ 2008 (4-24) ದಿನಾಂಕ : 19-02-2012ರಲ್ಲಿ ಚಿತ್ರದುರ್ಗ ನಗರಸಭೆಗೆ 
ನಾಮ ನಿರ್ದೇಶನ ಮಾಡಿರುವ ಆದೇಶವನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ರದ್ದುಗೊಳಿಸಿದೆ, ಕರ್ನಾಟಕ ಪುರಸಭೆ ಕಾಯ್ದೆ 1964ರ ಪ್ರಕರಣ 
11(1)(0) ರಡಿಯಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಈ ಕೆಳಕಂಡವರನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ 
ಆದೇಶದವರೆಗೆ ಚಿತ್ರದುರ್ಗ ನಗರಸಭೆಗೆ ಸದಸ್ಯರನ್ನಾಗಿ ಸರ್ಕಾರವು ನಾಮನಿರ್ದೇಶನ ಮಾಡಿದೆ 

1. ಶ್ರೀ ವಿಜಯರಾಜ್‌ ಬಿನ್‌ ಆಧಾರಾಮ್‌, ನೀಲಕಂಠೇಶ್ವರ ಬಡಾವಣೆ, ಸಿಂಗಾಶೆಟ್ಟಿ ಬಿಲ್ಲಿಂಗ್‌, ಡಿ.ಆರ್‌.ಎಂ.ಆಸ್ಪತ್ರೆ ಹತ್ತಿರ, ಚಿತ್ರದುರ್ಗ. 

2. ಶ್ರೀ ಕೆ. ನಂಜುಂಡಸ್ವಾಮಿ ಬಿನ್‌ ಕಸ್ತೂರಪ್ಪ, ಕಾಮನಬಾವಿ ಬಡಾವಣೆ, ಚಿತ್ರದುರ್ಗ. 

3. ಶ್ರೀಮತಿ ಸಿ. ಸುನೀತ ಕೋಂ ಎಂ. ಲೋಕೇಶ್‌, ಬಾಬು ಜಗಜೀವನರಾಂ ನಗರ, ಐ.ಯು.ಡಿ.ಪಿ.ಲೇ-ಔಟ್‌, ಚಿತ್ರದುರ್ಗ. 

4. ಶ್ರೀ ಎನ್‌.ಈ. ನಾಗರಾಜ್‌ ಬಿನ್‌ ಎನ್‌.ಜಿ. ಈಶ್ವರಪ್ಪ, ನೆಹರು ನಗರ, ಮಸೀದಿ ರಸ್ತೆ ಚಿತ್ರದುರ್ಗ. 

5. ಶ್ರೀ ಈ. ದೇವೇಂದ್ರಪ್ಪ ಬಿನ್‌ ಈಶ್ವರಪ್ಪ ಹೊಂಡದ ರಸ್ತೆ, ಬುರುಜನಕಟ್ಟೆ, ಚಿತ್ರದುರ್ಗ. 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಕೆ. ವಿ. ರಾಮಪ್ಪ, 
ಸರ್ಕಾರದ ಅಧೀನ ಕಾರ್ಯದರ್ಶಿ 
ಪಿ.ಆರ್‌. ನಂ. 357 ನಗರಾಭಿವೃದ್ದಿ ಇಲಾಖೆ 
ನಗರಾಭಿವೃದ್ಧಿ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ನಅಇ 125 ಎಂಎಲ್‌ಆರ್‌ 2008 (8-68)(ಭಾಗ), ಬೆಂಗಳೂರು, ದಿನಾಂಕ: 8ನೇ ಮೇ, 2012. 


ಸರ್ಕಾರದ ಅಧಿಸೂಚನೆ ಸಂಖ್ಯೆ : ನಅಇ 125 ಎಂಎಲ್‌ಆರ್‌ 2008 (8-68) ದಿನಾಂಕ : 24-12-2009ರಲ್ಲಿ ಮುಳಬಾಗಿಲು 
ಪುರಸಭೆಗೆ ಸದಸ್ಯರನ್ನಾಗಿ ನೇಮಿಸಿದ್ದ ಆದೇಶವನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ರದ್ದುಪಡಿಸಿ, ಕರ್ನಾಟಕ ಪುರಸಭೆ ಕಾಯ್ದೆ 1964ರ ಪ್ರಕರಣ 


ಭಾಗ - ೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೩೧, ೨೦೧೨ ೭೮೫ 





॥(1)(0) ರಡಿಯಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಈ ಕೆಳಕಂಡವರನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ 
ಮುಳಬಾಗಿಲು ಪುರಸಭೆಗೆ ಸದಸ್ಯರನ್ನಾಗಿ ಸರ್ಕಾರವು ನಾಮನಿರ್ದೇಶನ ಮಾಡಿದೆ 


1. ಶ್ರೀ ಟಿ.ಆರ್‌. ನಾಗರಾಜ್‌ ಬಿನ್‌ ಬಿ.ವಿ.ರಾಮಯ್ಯಶೆಟ್ಟಿ, ಕೋದಂಡರಾಮಸ್ವಾಮಿ ಗುಡಿ ಬೀದಿ, ಮುಳಬಾಗಿಲು. 
2. ಶ್ರೀ ಜಗನ್ನಾಥ್‌ ಬಿನ್‌ ಆಂಜಪ್ಪ, ಮುತ್ಯಾಲಪೇಟೆ, ಮುಳಬಾಗಿಲು. 

3. ಶ್ರೀ ವಿ. ಶಂಕರ ಬಿನ್‌ ವೆಂಕಟಪ್ಪ, ಪಳ್ಳಿಗರ ಪಾಳ್ಯ, ಮುಳಬಾಗಿಲು. 

4. ಶ್ರೀ ರವಿ ಬಿನ್‌ ಮುನಿಯಪ್ಪ, ವಿಠೇಲೇಶ್ವರ ಪಾಳ್ಯ, ಮುಳಬಾಗಿಲು. 

5. ಶ್ರೀ ವಿ. ಶ್ಯಾಮಸುಂದರ್‌ ಬಿನ್‌ ದ್ರುವ, ತ್ಯಾಗರಾಜ ಕಾಲೋನಿ, ಮುಳಬಾಗಿಲು. 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಕೆ. ವಿ. ರಾಮಪ್ಪ, 
ಸರ್ಕಾರದ ಅಧೀನ ಕಾರ್ಯದರ್ಶಿ 
ಪಿ.ಆರ್‌. ನಂ. 362 ನಗರಾಭಿವೃದ್ಧಿ ಇಲಾಖೆ 


ಸಹಕಾರ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಸಳ 110 ಎಂಆರ್‌ 2012, ಬೆಂಗಳೂರು, ದಿನಾಂಕ : 7ನೇ ಮೇ, 2012. 


ಕರ್ನಾಟಕ ಕೃಷಿ ಉತ್ಪನ್ನ ಮಾರುಕಟ್ಟೆ (ನಿಯಂತ್ರಣ ಮತ್ತು ಅಭಿವೃದ್ಧಿ) ಅಧಿನಿಯಮ, 1966ರ ಕಲಂ  11(1)(10ರಲ್ಲಿ ಪ್ರದತ್ತವಾದ 
ಅಧಿಕಾರಗಳನ್ನು ಚಲಾಯಿಸಿ, ಕರ್ನಾಟಕ ಸರ್ಕಾರವು ಪುತ್ತೂರು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಗೆ ಈ ಕೆಳಕಂಡ ಮೂವರನ್ನು ತಕ್ಷಣದಿಂದ ಜಾರಿಗೆ 
ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಸದಸ್ಯರನ್ನಾಗಿ ನಾಮ ನಿರ್ದೇಶನ ಮಾಡಿದೆ. 





(೬ 


ಮ ಸದಸ್ಯರ ಹೆಸರು 
ಈ ಶ್ರೀಯುತರು/ಶ್ರೀಮತಿ 


2. 





01 ಶ್ರೀ ಮನೋಹರ ರೈ ಎ.ಬಿ, ಬಿನ್‌ ಮಂಜಪ್ಪ ರೈ, ಆಲಿಮಾರು ಮನೆ, ಬ೦ಟ್ರ ಗ್ರಾಮ, 
ಮರ್ದಾಳ ಅಂಚೆ, ಪುತ್ತೂರು ತಾಲ್ಲೂಕು. 

02 ಎ. ಉಮೇಶ್‌ ಶೆಣೈ ಬಿನ್‌ ಶ್ರೀನಿವಾಸ ಶಾನುಬೋಗ, ಆರ್ಯಮುಗೇರು ಮನೆ, 
ಚಿಕ್ಕಮುಡ್ಡೂರು ಗ್ರಾಮ ೬ ಅಂಚೆ, ಪುತ್ತೂರು ತಾಲ್ಲೂಕು. 

03 ಶ್ರೀ ಬೆಳಿಯಪ್ಪ ಗೌಡ ಬಿನ್‌ ನಾರ್ಣಪ್ಪ ಗೌಡ, ಪೆಲತ್ತಾಡಿ ಮನೆ, ಶಾಂತಿಗೋಡು ಗ್ರಾಮ, 


ಸರ್ವೆ ಅಂಚೆ, ಪುತ್ತೂರು ತಾಲ್ತೂಕು. 




















ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಸಿ. ಕೆ. ವಾಸುದೇವ ಮೂರ್ತಿ 


ಸರ್ಕಾರದ ಅಧೀನ ಕಾರ್ಯದರ್ಶಿ - 1 


ಪಿ.ಆರ್‌. ನಂ. 367 ಸಹಕಾರ ಇಲಾಖೆ 


ಕಾರ್ಮಿಕ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಕಾಇ 33 ಕಾಬಾನಿ 2012, ಬೆಂಗಳೂರು, ದಿನಾಂಕ : 7ನೇ ಮೇ, 2012. 


ದಿ ಇಂಡಿಯನ್‌ ಬಾಯ್ಲರ್‌ ಆಕ್ಟ್‌ 1923ರ ಕಲಂ 3462) ರಲ್ಲಿ ಪ್ರದತ್ತವಾದ ಅಧಿಕಾರದನ್ವಯ ಮೆ. ಜಮಖಂಡಿ ಶುಗರ್ಸ್‌ ಲಿ. 
ಹಿರೇಪಡಸಲಗಿ, ಜಮಖಂಡಿ, ಬಾಗಲಕೋಟೆ ಜಿಲ್ಲೆ ರವರ ಬಾಯ್ಲರ್‌ ಸಂ.ಎಂ.ಆರ್‌-8934ನ್ನು ಈ ಕೆಳಕಂಡ ಷರತ್ತಿಗೊಳಪಟ್ಟು ದಿನಾಂಕ 
04-05-2012 ರಿಂದ 3-7-2012 ರವರೆಗೆ 02 ತಿಂಗಳ ಅವಧಿಗೆ ಸದರಿ ಕಾಯ್ದೆಯ ಅಧಿನಿಯಮ 8ರ ವ್ಯಾಪ್ತಿಯಿಂದ ವಿನಾಯಿತಿಯನ್ನು ನೀಡಿದೆ. 

1.  ಬಾಯ್ದರನ್ನು ಹಿಂದಿನ ಪ್ರಮಾಣ ಪತ್ರದಲ್ಲಿ ನಮೂದಿಸಿರುವ ಕಾರ್ಯ ಒತ್ತಡವನ್ನು ಮೀರಿ ಉಪಯೋಗಿಸಬಾರದು. 

2. ಬಾಯ್ದರನ್ನು ಗರಿಷ್ಠ ಉಷ್ಣಾಂಶ ಮೀರದಂತೆ ನಿರ್ವಹಿಸತಕ್ಕದ್ದು. 





೭೮೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೩೧, ೨೦೧೨ ಭಾಗ - ೪ಎ 
3. ಈ ಬಾಯ್ಲರನ್ನು ಪ್ರಮಾಣ ಪತ್ರ ಹೊಂದಿದ ಬಾಯ್ಲರ್‌ ಆಪರೇಷನ್‌ ಇಂಜಿನಿಯರ್‌ರವರ ನೇರ ಉಸ್ತುವಾರಿಯಲ್ಲಿ ನಡೆಸಬೇಕು. 
4. ಬಾಯ್ಲರಿನ ಗರಿಷ್ಠ ಸ್ಟೀಂ ಉತ್ಪಾದನೆಯು ಗೊತ್ತುಪಡಿಸಿದ ಸಾಮರ್ಥ್ಯಕ್ಕಿಂತ ಮೀರತಕ್ಕದ್ದಲ್ಲ. 
5. ಷೀಡ್‌ ವಾಟರ್‌ ಮತ್ತು ಬಾಯ್ಲರ್‌ ವಾಟರಿನ ಗುಣಮಟ್ಟವು ಐಬಿಆರ್‌ 1950ರ ಅಧ್ಯಾಯ 15 ರಲ್ಲಿ ತಿಳಿಸಿರುವಂತೆ 
ನಿರ್ವಹಿಸತಕ್ಕದ್ದು. 
6.  ಬಾಯ್ದರಿನ ಯಾವುದೇ ಒತ್ತಡದ ಭಾಗದಲ್ಲಿ ನ್ಯೂನತೆ ಕಂಡುಬಂದಲ್ಲಿ ತಕ್ಷಣ ಬಾಯ್ದರನ್ನು ನಿಲ್ಲಿಸಿ ನಿರ್ದೇಶಕರು, ಕಾರ್ಪಾನೆಗಳು, 
ಬಾಯ್ಲರುಗಳು ಮತ್ತು ಕೈಗಾರಿಕಾ ಸುರಕ್ಷತೆ ಮತ್ತು ಸ್ವಾಸ್ಥ್ಯ ಇಲಾಖೆಗೆ ವರದಿ ಮಾಡತಕ್ಕದ್ದು. 
ದೃ ೨ [xy ೨ ವಧ KA) 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಬಿ. ಶಿವರಾಮ ಗೌಡ 
ಸರ್ಕಾರದ ಅಧೀನ ಕಾರ್ಯದರ್ಶಿ 
ಪಿ.ಆರ್‌. ನಂ. 368 ಕಾರ್ಮಿಕ ಇಲಾಖೆ 


(ಕಾರಾನೆ ಮತ್ತು ಬಾಯ್ದರುಗಳು) 


HOME SECRETARIAT 


NOTIFICATION 


NO. HD 63 POP 2012, Bangalore, Dated: 4" May, 2012 


In exercise of the powers conferred by the clause(s) of the code of Criminal Procedure, (Central Act 2 of 1974), and in 


partial modification of earlier notifications issued in this behalf, the Government of Karnataka, hereby declare that with effect from 


the date of publication of this Notification in the Official Gazette, the areas and places specified in column (3) of the schedule below, 


shall cease to be within the jurisdiction of the Police Station specified in column (4) thereof and the said areas and place shall be 


included within the jurisdiction of the Police Station specified in column (2), thereof. 


SCHEDULE 





Name of the 
District/Police Sub- 


Division/Circle 


Name of the police station 
in which the areas and 
places specified in column 
(3) shall be included 


Name of the areas and places 


Name of the Police Station 
from the jurisdiction of 
which the areas and places 
specified in column (3) 


shall be excluded 





(1) 


(2) 


(3) 


(4) 





Koppal District Koppal 


Sub-division 








Koppal Traffic Police Station 


1. Complete area of Koppal Town 
Municipal limits and Bhagyanagar 


Gram Panchayat limits. 


2. National Highway No. 63 of Karwar- 
Gooty road from mile No. 255.100 


to the gate of fire Brigade Station. 








Koppal Town Police Station, 
Traffic 
the 


only inrespect of 


Offences under 
provisions of Law, which are 


defined below here at `ಗಿ' 





A. The Traffic Police Stations specified in column (2) shall be responsible for investigation of the offences under :- 


1. The Karnataka Traffic Control Act, 1960 (Karnataka Act No. 18 of 1960) 


2. The Karnataka Traffic (Control of Public Vehicles) Rules 1979. 


3. The Karnataka Traffic Control (Regulation of Traffic on Highways) Rules, 1979 and the Karnataka Traffic Control 
Rules, 1979. 


4. The Karnataka Public Conveyance Act, 1961 (Karnataka Act 20 of 1962) 


5. The Motor Vehicles Act, 1988 (Central Act 59 of 1988) and the Karnataka Motor Vehicles Rules 1989. 


6. Offences under sections 279,304(A), 337,338 and 427 of Indian Penal Code, 1860. 





ಭಾಗ - ೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೩೧, ೨೦೧೨ ೭೮೭ 





B. With respect to remaining all other types of offences, the Koppal Town Police Station will continue to have its original 


jurisdiction. 
By Order and in the Name of the Governor of Karnataka 
B. RAJAMMA, 
ಕ Under Secretary to Government, 
No. 339 


Home Department 
(Police Expenditure) 


ಆರ್ಥಿಕ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಆಇ 402 ವೆಚ್ಚ - 12/12, ಬೆಂಗಳೂರು, ದಿನಾಂಕ: 5ನೇ ಮೇ, 2012. 


ದೆಹಲಿಯ “$y 518೧68೮?” ವಾರಪತ್ರಿಕೆಯಲ್ಲಿ "ಸಕಾಲ'ದ ಬಗ್ಗೆ ಜಾಹೀರಾತನ್ನು ರೂ. 4.25 ಲಕ್ಷಗಳ ವೆಚ್ಚದಲ್ಲಿ ಮುದಿ 


ಹ | 


ಸಲು 
ಕರ್ನಾಟಕ ಸಾರ್ವಜನಿಕ ಸಂಗ್ರಹಣೆಗಳಲ್ಲಿ ಪಾರದರ್ಶಕತೆ ಅಧಿನಿಯಮ-1999ರ ಕಲಂ 4(ಜಿ) ರಡಿ ಪ್ರದತ್ತವಾದ ಅಧಿಕಾರ ಚಲಾಯಿಸಿ ಸಿಆಸುಇ 


(ಆಸು) ಇಲಾಖೆಗೆ ಪಾರದರ್ಶಕತೆ ಕಾಯ್ದೆಯಿಂದ ವಿನಾಯಿತಿ ನೀಡಿದೆ. 


ಗಹಿಸುವುದನು 


ಉತ್ತಮ ಗುಣಮಟ್ಟದ ಸೇವೆಯನ್ನು ಸಮಂಜಸ ದರದಲ್ಲಿ ಸಂಗ್ರ ಸ 


ಸಿಆಸುಇ (ಆಸು) ಇಲಾಖೆಯು ದೃಢಪಡಿಸಿಕೊಳ್ಳುವುದು. 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಕಾಂತ ಎಸ್‌. 
ಸರ್ಕಾರದ ಅಧೀನ ಕಾರ್ಯದರ್ಶಿ 


ಪಿ.ಆರ್‌. ನಂ. 350 ಆರ್ಥಿಕ ಇಲಾಖೆ (ಸಂಗ್ರಹಣಾ ಕೋಶ) 


ಆರ್ಥಿಕ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಆಇ. 442 ವೆಚ್ಚ - 12/12, ಬೆಂಗಳೂರು, ದಿನಾಂಕ: 9ನೇ ಮೇ, 2012. 


ರಾಜ್ಯದ ಗ್ರಾಮ ಪಂಚಾಯಿತಿಗಳಿಗೆ ಈ ಹಿಂದೆ ಫಿಂಗರ್‌ ಪ್ರಿಂಟ್‌ ರೀಡರ್‌ಗಳನ್ನು ಒದಗಿಸಿದ್ದ ಮೆ. ವಿಪ್ರೋ ಸಂಸ್ಥೆಯಿಂದ ನೇರವಾಗಿ 4862 
ಸಂಖ್ಯೆಯ ಫಿಂಗರ್‌ ಪ್ರಿಂಟ್‌ ರೀಡರ್‌ಗಳನ್ನು ಉಪಕರಣವೊಂದಕ್ಕೆ ತಲಾ ರೂ. 4105/- ದರದಲ್ಲಿ ಒಟ್ಟು ರೂ. 199,58,510/- ಗಳ ವೆಚ್ಚದಲ್ಲಿ 
ಖರೀದಿಸಲು ಕರ್ನಾಟಕ ಸಾರ್ವಜನಿಕ ಸಂಗ್ರಹಣೆಗಳಲ್ಲಿ ಪಾರದರ್ಶಕತೆ ಅಧಿನಿಯಮ-1999ರ ಕಲಂ 4(ಜಿ)ರಡಿ ಪ್ರದತ್ತವಾದ ಅಧಿಕಾರ ಚಲಾಯಿಸಿ 
ಆಹಾರ, ನಾಗರೀಕ ಸರಬರಾಜು ಮತ್ತು ಗ್ರಾಹಕ ವ್ಯವಹಾರಗಳ ಇಲಾಖೆಗೆ ಪಾರದರ್ಶಕತೆ ಕಾಯ್ದೆಯಿಂದ ವಿನಾಯಿತಿ ನೀಡಿದೆ. 


ಉತ್ತಮ ಗುಣಮಟ್ಟದ ಉಪಕರಣಗಳನ್ನು ಸಮಂಜಸ ದರದಲ್ಲಿ ಸಂಗ್ರಹಿಸುವುದನ್ನು ಆಹಾರ, ನಾಗರೀಕ ಸರಬರಾಜು ಮತ್ತು ಗ್ರಾಹಕ 
ವ್ಯವಹಾರಗಳ ಇಲಾಖೆಯು ದೃಢಪಡಿಸಿಕೊಳ್ಳುವುದು. 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಕಾಂತ ಎಸ್‌. 
ಸರ್ಕಾರದ ಅಧೀನ ಕಾರ್ಯದರ್ಶಿ 
ಪಿ.ಆರ್‌. ನಂ. 351 ಆರ್ಥಿಕ ಇಲಾಖೆ (ಸಂಗ್ರಹಣಾ ಕೋಶ) 
ಆರ್ಥಿಕ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಆಇ. 353 ವೆಚ್ಚ — 12/12, ಬೆಂಗಳೂರು, ದಿನಾಂಕ: 5ನೇ ಮೇ, 2012. 


ಕರ್ನಾಟಕ ವಿಧಾನ ಮಂಡಲದ ಇ-ಗ್ರಂಥಾಲಯಕ್ಕೆ ಅಗತ್ಯವಿರುವ ಪೀಠೋಪಕರಣಗಳನ್ನು ರೂ. 36,66,768/- ವೆಚ್ಚದಲ್ಲಿ ನೇರವಾಗಿ 
ಮೆ. ಗೋದ್ರೆಜ್‌ ಸಂಸ್ಥೆಯಿಂದ ಖರೀದಿಸಲು ಕರ್ನಾಟಕ ಸಾರ್ವಜನಿಕ ಸಂಗ್ರಹಣೆಗಳಲ್ಲಿ ಪಾರದರ್ಶಕತೆ ಅಧಿನಿಯಮ-1999ರ ಕಲಂ 4(ಜಿ)ರಡಿ 
ಪ್ರದತ್ತವಾದ ಅಧಿಕಾರ ಚಲಾಯಿಸಿ ಕರ್ನಾಟಕ ವಿಧಾನ ಸಭೆ ಸಚಿವಾಲಯಕ್ಕೆ ಪಾರದರ್ಶಕತೆ ಕಾಯ್ದೆಯಿಂದ ವಿನಾಯಿತಿ ನೀಡಿದೆ. 


ಮು 


೭೮೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೩೧, ೨೦೧೨ ಭಾಗ - ೪ಎ 





ಉತ್ತಮ ಗುಣಮಟ್ಟದ ಪೀಠೋಪಕರಣಗಳನ್ನು ಸಮಂಜಸ ದರದಲ್ಲಿ ಸಂಗ್ರಹಿಸುವುದನ್ನು ಕರ್ನಾಟಕ ವಿಧಾನ ಸಭೆ ಸಚಿವಾಲಯವು 


ದೃಢಪಡಿಸಿಕೊಳ್ಳುವುದು. 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಕಾಂತ ಎಸ್‌. 
ಸರ್ಕಾರದ ಅಧೀನ ಕಾರ್ಯದರ್ಶಿ 
ಪಿ.ಆರ್‌. ನಂ. 352 ಆರ್ಥಿಕ ಇಲಾಖೆ (ಸಂಗ್ರಹಣಾ ಕೋಶ) 


PERSONNEL AND ADMINISTRATIVE REFORMS SECRETARIAT 
NOTIFICATION 
NO. DPAR 13 SMR 2012, Bangalore, Dated: 25 May, 2012 


In exercise of the powers conferred by clause(ff) of rule 3 of the Karnataka Government Servants (Medical Attendance) 
Rules 1963, the Government of Karnataka hereby adds the following item after item 24 under the sub heading ‘Diagnostic Centres’ 


of Schedule | 10 the said rules namely :- 


(25) Isha Diagnostics and Research Pvt. Ltd., #311, Sampige Road, between 15" & 16" 


Cross, Malleswaram, Bangalore-560003. 


By Order and in the Name of the Governor of Karnataka 
D. NAGESH PHATAK 
Under Secretary to Government, 
Department of Personnel and Administrative Reforms 
(Service Rules) 


ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 13 ಎಸ್‌ಎಂಆರ್‌ 2012, ಬೆಂಗಳೂರು, ದಿನಾಂಕ: 2ನೇ ಮೇ, 2012. 


ಕರ್ನಾಟಕ ಸರ್ಕಾರಿ ನೌಕರರ (ವೈದ್ಯಕೀಯ ಹಾಜರಾತಿ) ನಿಯಮಗಳು 1963ರ ನಿಯಮ 3ರ ಖಂಡ (ಎಫ್‌ಎಫ್‌)ನ ಮೂಲಕ ಪ್ರದತ್ತವಾದ 
ಅಧಿಕಾರಗಳನ್ನು ಚಲಾಯಿಸಿ, ಕರ್ನಾಟಕ ಸರ್ಕಾರವು ಸದರಿ ನಿಯಮಗಳ ಷೆಡ್ಯೂಲ್‌-1 ರ "ಡಯಾಗ್ಲೊಸ್ಪಿಕ್‌ ಸೆಂಟರ್‌' ಉಪ ಶೀರ್ಷಿಕೆಯಡಿ ಐಟಂ 
24ರ ನಂತರ ಈ ಕೆಳಕಂಡ ಐಟಂನ್ನು ಸೇರ್ಪಡೆಗೊಳಿಸಿದೆ :- 


(25) ಇಶಾ ಡಯಾಗ್ಗೊಸ್ಲಿಕ್ಸ್‌ ಮತ್ತು ರಿಸರ್ಚ್‌ ಪೈ. ಲಿಮಿಟೆಡ್‌, # 311, ಸಂಪಿಗೆ ರಸ್ತೆ, 15 ಮತ್ತು 16 ನೇ ಕ್ರಾಸ್‌ 
ಮಧೆ ಮಲ್ಲೇಶ್ವರಂ, ಬೆಂಗಳೂರು-560003. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಡಿ. ನಾಗೇಶ್‌ ಪಾಟಕ್‌ 
ಸರ್ಕಾರದ ಅಧೀನ ಕಾರ್ಯದರ್ಶಿ 
ವಶಂ ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವಾ ನಿಯಮಗಳು) 


PERSONNEL AND ADMINISTRATIVE REFORMS SECRETARIAT 
NOTIFICATION 
NO. DPAR 14 SMR 2012, Bangalore, Dated: ond May, 2012 


In exercise of the powers conferred by clause(ff) of rule 3 of the Karnataka Government Servants (Medical Attendance) 
Rules 1963, the Government of Karnataka hereby substitutes the entries at Sl. No. 3 of sub-heading (a) of Schedule Il to the said 


rules, as follows :- 


ಭಾಗ - ೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೩೧, ೨೦೧೨ ೭೮೯ 





(3) 1-111 Healthcare Centre, 74/2, Jarakabande Kaval (Behind CRPF Campus), Post 
Attur, Via Yelahanka, Bangalore-560 106. 


By Order and in the Name of the Governor of Karnataka 
D. NAGESH PHATAK 
Under Secretary to Government, 
Department of Personnel and Administrative Reforms 
(Service Rules) 


ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 14 ಎಸ್‌ಎಂಆರ್‌ 2012, ಬೆಂಗಳೂರು, ದಿನಾಂಕ: 2ನೇ ಮೇ, 2012. 


ಕರ್ನಾಟಕ ಸರ್ಕಾರಿ ನೌಕರರ (ವೈದ್ಯಕೀಯ ಹಾಜರಾತಿ) ನಿಯಮಗಳು 1963ರ ನಿಯಮ 3ರ ಖಂಡ (ಎಫ್‌ಎಫ್‌)ನ ಮೂಲಕ ಪ್ರದತ್ತವಾದ 
ಅಧಿಕಾರಗಳನ್ನು ಚಲಾಯಿಸಿ, ಕರ್ನಾಟಕ ಸರ್ಕಾರವು ಸದರಿ ನಿಯಮಗಳ ಷೆಡ್ಯೂಲ್‌-11 ರ ಉಪ ಶೀರ್ಷಿಕೆ (ಅ) ರ ಕ್ರಮ ಸಂಖ್ಯೆ 3ರಲ್ಲಿನ ನಮೂದಿನ 
ಬದಲಾಗಿ ಈ ಕೆಳಕಂಡಂತೆ ಸೇರ್ಪಡೆಗೊಳಿಸಿದೆ :- 
(3) ಐ-ಎಐಎಮ್‌ ಹೆಲ್ತ್‌ ಕೇರ್‌ ಸೆಂಟರ್‌, 74/2, ಜಾರಕಬಂಡೆ ಕಾವಲ್‌ (ಸಿಆರ್‌ಪಿಎಫ್‌ ಕ್ಯಾಂಪಸ್‌ ಹಿಂಭಾಗ), 
ಅಟ್ಟೂರು ಅಂಚೆ, ಯಲಹಂಕ ಮಾರ್ಗ, ಬೆಂಗಳೂರು-560 106. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಡಿ. ನಾಗೇಶ್‌ ಪಾಟಕ್‌ 
ಸರ್ಕಾರದ ಅಧೀನ ಕಾರ್ಯದರ್ಶಿ 
ಪಿ.ಆರ್‌. ನಂ. 354 ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವಾ ನಿಯಮಗಳು) 


ಡಿ ೨೧ 


KARNATAKA GOVERNOR'S SECRETARIAT 
NOTIFICATION 


No. GS 10 TUM 2011 (P), Bangalore, Dated: 7" May, 2012 

Whereas, an inquiry has been ordered to probe into the allegations made against Dr. H. Maheshappa that he made false 
claims in his profile submitted for selection as Vice Chancellor, Visvesvaraya Technological University, Belgaum, vide Notification 
No. GS 10 TUM 2011 (P) dated 31° January 2012. 

Whereas, Justice Shri Abhay Gohil, retired Judge of Madhya Pradesh High Court and former Chairman of Appellate 
Authority of Industrial and Financial Reconstruction, New Delhi has been appointed as Commission of Inquiry to inquire into the 
complaints. 

Whereas, the Inquiry Commission has been requested to submit the report of inquiry within three months from the date 
the Commission commences its work. The Inquiry Commission commenced its works on 09-02-2012. 

Whereas, Justice Shri Abhay Gohil has sought extension of four to six months of time to complete the inquiry and submit 
the report. 

And now, therefore, |, H.R. Bhardwaj, Governor of Karnataka and Chancellor of the Universities in Karnataka, hereby 
extend the term of the Inquiry Commission for a further period of three months with effect from 9" May 2012. The other terms of 
reference stipulated in Notification dated 31° January 2012 shall remain unaltered. 

H. R. BHARDWA, 


Governor of Karnataka 
and Chancellor of Universities 


V. S. JERE 
PR No. 360 Under Secretary to Governor 


೭೯೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೩೧, ೨೦೧೨ ಭಾಗ - ೪ಎ 





KARNATAKA GOVERNOR'S SECRETARIAT 
NOTIFICATION 
No. GS 10 TUM 2011 (P), Bangalore, Dated: 7" May, 2012 


Whereas, Justice Shri Abhay Gohil, retired Judge of Madhya Pradesh High Court and former Chairman of Appellate 
Authority of Industrial and Financial Reconstruction, New Delhi has been appointed as One man Inquiry Commission vide 
Notification No. GS 10 TUM 2011 (P) dated 31-01-2012, to inquire into the allegations of false claims in the profile submitted for 


selection as Vice-Chancellor, Visvesvaraya Technological University, Belgaum, by Dr. H. Maheshappa. 


Whereas, as per the terms of appointment, the terms relating to remuneration will have to be issued separately. 


Accordingly, it is ordered that Justice Shri Abhay Gohil is eligible to the remuneration as given below : 


i Basic Pay :- Rs. 80,000/- + admissible DA & HRA (minus Pension + DA on pension) 
ii) Perquisites as per the High Court Judges Act, 1954 and The High Court Judges Rules, 1956. 


1. Sumptuary allowance (Section 22 (C) of the High Court Judges Rs.12,000 
Act, 1954 

2. Amount equivalent to 200 ltrs of petrol at current rate Rs. Actuals 
(Section 22(B) of the High Court Judges Act, 1954. 

3. Electricity and Water charges Rs. Actuals 
(As per Rule 2E of the High Court Judges Rules, 1956 

4. News Papers and Periodicals (Fifteen periodicals including two news Rs. Actuals 
papers and two Law Journals) 
(Government Order No. DPAR 20 SHC 97, Bangalore, 
dated 18-02-1997) 

5. Telephone charges/expenses (actuals) vide ಆ.0೦. No. FD 02 DEM 98 Rs. Actuals 
Bangalore, dated 05-11-1998 

6. Mobile expenses Rs. 3,000 per month vide ಅ.೦. No. ಆಇ 10 Rs.3,000 
BEM 2007, Bangalore, dated 18-12-2007. 


H. R. BHARDWAJ, 
Governor of Karnataka 
and Chancellor of Universities 


V. S. JERE 


Under Secretary to Governor 
PR No. 361 


ಕನ್ನಡ ಮತ್ತು ಸಂಸ್ಕೃತಿ, ವಾರ್ತಾ ಸಚಿವಾಲಯ 
ಅಧಿಸೂಚನೆ 


ಸಂಖ್ಯೆ: ಕಸಂವಾಪ್ರ 1096 ಕಸಧ 2011, ಬೆ೦ಗಳೂರು, ದಿನಾಂಕ: 7ನೇ ಮೇ, 2012. 


ಶ್ರೀ ಗೊ.ರು. ಚನ್ನಬಸಪ್ಪರವರನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ಜಾನಪದ ವಿಶ್ವವಿದ್ಯಾಲಯ ಪ್ರಾರಂಭವಾಗುವವರೆಗೆ ಅಥವಾ ಮುಂದಿನ 
ಆದೇಶದವರೆಗೆ ಕರ್ನಾಟಕ ಜಾನಪದ ಅಕಾಡೆಮಿಯ ಅಧ್ಯಕ್ಷರನ್ನಾಗಿ ನೇಮಕ ಮಾಡಲಾಗಿದೆ. 
ಕರ್ನಾಟಕ ಜಾನಪದ ಅಕಾಡೆಮಿಗೆ ಈ ಕೆಳಕಂಡ ಗಣ್ಯರನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ 
ಸದಸ್ಯರನ್ನಾಗಿ ನೇಮಿಸಲಾಗಿದೆ. 
1 ಡಾ. ರಾಮು ಮೂಲಗಿ, ಹುಬ್ಬಳ್ಳಿ-ಧಾರವಾಡ 


ಭಾಗ - ೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೩೧, ೨೦೧೨ ೭೯೧ 





2. ಶ್ರೀ ಎಂ.ಕೆ. ಸಿದ್ದರಾಜು, ಬೆಂಗಳೂರು ಗ್ರಾಮಾಂತರ 
3. ಡಾ. ಟಿ. ಗೋವಿಂದರಾಜ್‌, ಬೆಂಗಳೂರು 

4. ಶ್ರೀ ಗೊಲ್ಲಹಳ್ಳಿ ಶಿವಪ್ರಸಾದ್‌, ಚಿಕ್ಕಬಳ್ಳಾಪುರ 

5. ಡಾ. ಅಂಬಳಿಕೆ ಹಿರಿಯಣ್ಣ, ಶಿವಮೊಗ್ಗ 

6. ಶ್ರೀ ಜಗನ್ನಾಥ ಹೆಬ್ಬಾಳೆ, ಬೀದರ್‌ 

7. ಶ್ರೀ ಹಾಸನ್‌ರಘು, ಹಾಸನ 

8. ಶ್ರೀಮತಿ ಶಾಲಿನಿ ರಘುನಾಥ್‌, ಧಾರವಾಡ 

9. ಶ್ರೀ ಲಂಕಪ್ಪ ಬಿನ್‌ ತಿಮ್ಮಪ್ಪ ಭಜಂತ್ರಿ, ರಾಯಚೂರು 
10. ಶ್ರೀ ಮಲ್ಲಪ್ಪ ಗಣಿ, ಬಾಗಲಕೋಟೆ 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಹೆಚ್‌. ವಿ. ರಾಮಚಂದ್ರರಾವ್‌ 
ಸರ್ಕಾರದ ಅಧೀನ ಕಾರ್ಯದರ್ಶಿ 
ಇತತ ಕಾ ಕನ್ನಡ ಮತ್ತು ಸಂಸ್ಕೃತಿ, ವಾರ್ತಾ ಇಲಾಖೆ 
ಆರ್ಥಿಕ ಸಚಿವಾಲಯ 


ಅಧಿಸೂಚನೆ 


ಸಂಖ್ಯೆ: ಆಇ 432 ವೆಚ್ಚ-12/12, ಬೆಂಗಳೂರು, ದಿನಾಂಕ : 2-5-2012. 
ಅಭಿವೃದ್ಧಿ ಯೋಜನೆಗಳ ಫಲಾನುಭವಿಗಳಿಗೆ ಹಣಕಾಸು ಸಂದಾಯ ಮಾಡುವ ರಾಜ್ಯ ಸರ್ಕಾರದ ಪ್ರಯತ್ನಗಳನ್ನು ನಿರ್ವಹಿಸಲು, ಶ್ರೀ 
ರಾಮನಾಥನ್‌, ನಿವೃತ್ತ ಜನರಲ್‌ ಮ್ಯಾನೇಜರ್‌, ಸಿಂಡಿಕೇಟ್‌ ಬ್ಯಾಂಕ್‌, ಇವರನ್ನು ಮಾಸಿಕ ರೂ. 55,000/- ಗಳ ಸಮಾಲೋಚನಾ ಶುಲ್ಕ ಮತ್ತು 
ಹೊರಗುತ್ತಿಗೆ ಆಧಾರ ಮೇಲೆ ಒಂದು ವಾಹನವನ್ನು ಒದಗಿಸುವ ಆಧಾರದ ಮೇಲೆ ಒಂದು ವರ್ಷದ ಅವಧಿಗೆ ಸಮಾಲೋಚಕರನ್ನಾಗಿ ನೇಮಕ 
ಮಾಡಿಕೊಳ್ಳಲು ಕರ್ನಾಟಕ ಸಾರ್ವಜನಿಕ ಸಂಗ್ರಹಣೆಗಳಲ್ಲಿ ಪಾರದರ್ಶಕತೆ ಅಧಿನಿಯಮ-1999ರ ಕಲಂ 4(ಜಿ) ರಡಿ ಪ್ರದತ್ತವಾದ ಅಧಿಕಾರ ಚಲಾಯಿಸಿ 
ಆರ್ಥಿಕ ಇಲಾಖೆಗೆ ಪಾರದರ್ಶಕತೆ ಕಾಯ್ದೆಯಿಂದ ವಿನಾಯಿತಿ ನೀಡಿದೆ. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಎ.ಎನ್‌. ಶ್ರೀಧರ್‌ 
ಸರ್ಕಾರದ ಅಪರ ಕಾರ್ಯದರ್ಶಿ (ಆಡಳಿತ), 
ಪಿ.ಆರ್‌. 347 ಆರ್ಥಿಕ ಇಲಾಖೆ. 


CO-OPERATION SECRETARIAT 
NOTIFICATION 
No: CD 234 MRE 2011, BANGALORE, DATED: 19-4-2012. 
In exercise of the powers conferred under Sub-Section 4 of Section 13 of Karnataka Agricultural Produce Marketing 


(Regulation & Development) Act, 1966 Government hereby withdraw the notification No. CMW 148 MRE 96 (P), dated 21-12-96 


with immediate effect. 


Government also hereby directs that election to the Fruits and Vegetables (Special) Agricultural Marketing Committee, 


Bangalore shall also be conducted immediately. 


By order and in the name of the Governor of Karnataka, 
C.K. VASUDEVA MURTHY 
P.R. 348 Under Secretary to Government, 


Co-operation Department. 


೭೯೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೩೧, ೨೦೧೨ ಭಾಗ - ೪ಎ 





ಒಳಾಡಳಿತ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಒಇ 277 ಪಿಎಂಎಸ್‌ 2011, ಬೆಂಗಳೂರು, ದಿನಾಂಕ : 16-4-2012. 


1872 ರ ಇಂಡಿಯನ್‌ ಕ್ರಿಶ್ಚಿಯನ್‌ ಮ್ಯಾರೇಜ್‌ ಕಾಯಿದೆಯು ಕಲಂ 9ರ (ಕೇಂದ್ರ ಕಾಯ್ದೆ ಎಕ್ಸ್‌ ವಿ-1872) ಅನ್ವಯ ಪ್ರದತ್ತವಾಗಿರುವ 
ಅಧಿಕಾರವನ್ನು ಚಲಾಯಿಸಿ ಇಂಡಿಯನ್‌ ಕ್ರಿಶ್ಚಿಯನ್‌ ಮ್ಯಾರೇಜ್‌ (ಕರ್ನಾಟಕ) ನಿಯಮಗಳು 1961 ರಂತೆ ಕಾರ್ಯನಿರ್ವಹಿಸಲು ಪಾಸ್ಟರ್‌ ಶೈನ್‌ 
ಪಿ. ಥಾಮಸ್‌, ನಂ. 847, 11ನೇ ಕ್ರಾಸ್‌, 2ನೇ ಹಂತ, 3ನೇ ಬ್ಲಾಕ್‌, ಹೆಚ್‌.ಬಿ.ಆರ್‌. ಲೇಔಟ್‌, ಕಲ್ಯಾಣನಗರ, ಬೆಂಗಳೂರು-560048 ಇವರಿಗೆ 
ಬೆಂಗಳೂರು ನಗರ ಜಿಲ್ಲೆಯ ಆಡಳಿತ ವ್ಯಾಪ್ತಿಗೆ ಮಾತ್ರ ಸೀಮಿತಗೊಳಿಸಿ, ಸದರಿ ಕಾಯ್ದೆ ಅಡಿಯಲ್ಲಿ ಸೂಚಿಸಿರುವ ಷರತ್ತುಗಳನ್ನು ಪೂರೈಸುವ 
ಷರತ್ತಿಗೊಳಪಟ್ಟು ಅನುಮತಿಯನ್ನು ಈ ಮೂಲಕ ನೀಡಿದೆ. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಪಿ. ನಾರಾಯಣ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಪಿ.ಆರ್‌. 326 ಒಳಾಡಳಿತ ಇಲಾಖೆ, (ರಹದಾರಿ ಮತ್ತು ವಿದೇಶಿಯರು). 


ಸಹಕಾರ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಸಳ 108 ಎಂಆರ್‌ 2012, ಬೆಂಗಳೂರು, ದಿನಾಂಕ : 26ನೇ ಏಪ್ರಿಲ್‌, 2012. 


ಸರ್ಕಾರದ ಅಧಿಸೂಚನೆ ಸಂಖ್ಯೆ : ಸಇ 115 ಎ೦ಆರ್‌ಇ (2) 2008 (ಭಾಗ) ದಿನಾಂಕ : 31-8-2010 ರಲ್ಲಿ ಗಂಗಾವತಿ ಕೃಷಿ ಉತ್ಪನ್ನ 
ಮಾರುಕಟ್ಟೆ ಸಮಿತಿಯ ಶ್ರೀ ಅಮರೇಗೌಡ ವೀರನಗೌಡ ಪೊಲೀಸ್‌ ಪಾಟೀಲ, ವೆಂಕಟಗಿರಿ, ಗಂಗಾವತಿ ತಾಲ್ಲೂಕು ಇವರನ್ನು ಅಧ್ಯಕ್ಷರನ್ನಾಗಿ ಮತ್ತು ಶ್ರೀ 
ರಾಜ ಚಚ್ಚಪ್ಪ ನಾಯಕ ತಂದೆ ಉಡಚಪ್ಪ ನಾಯಕ, ಹುಲಿಹೈದರ ಇವರನ್ನು ಉಪಾಧ್ಯಕ್ಷರನ್ನಾಗಿ ನಾಮ ನಿರ್ದೇಶನ ಮಾಡಿರುವುದನ್ನು ದಿನಾಂಕ : 31- 
8-2012ರ ವರೆಗೆ ಮುಂದುವರೆಸಲಾಗಿದೆ. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಸಿ.ಕೆ. ವಾಸುದೇವ ಮೂರ್ತಿ 
ಸರ್ಕಾರದ ಅಧೀನ ಕಾರ್ಯದರ್ಶಿ-1, 


ಪಿ.ಆರ್‌. 327 ಸಹಕಾರ ಇಲಾಖೆ. 
ಸಹಕಾರ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಸಳ 109 ಎಂಆರ್‌ಇ 2012, ಬೆಂಗಳೂರು, ದಿನಾಂಕ : 26ನೇ ಏಪ್ರಿಲ್‌, 2012. 


ಸರ್ಕಾರದ ಅಧಿಸೂಚನೆ ಸಂಖ್ಯೆ : ಸಇ 115 ಎ೦ಆರ್‌ಇ (1) 2008 (ಭಾಗ) ದಿನಾಂಕ : 31-8-2010 ರಲ್ಲಿ ಕಾರಟಗಿ ಭತ್ತ ಮತ್ತು ಅಕ್ಕಿ 
ಉತ್ಪನ್ನಗಳ ವಿಶೇಷ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಗೆ ಶ್ರೀ ಬಸಪ್ಪ ತಂದೆ ಗು೦ಡಪ್ಪ ಅರಳಿ, ಅರಳಿ ಸ್ಟೀಟ್‌, ಕಾರಟಗಿ ಇವರನ್ನು ಅಧ್ಯಕ್ಷರನ್ನಾಗಿ ನಾಮ 
ನಿರ್ದೇಶನ ಮಾಡಿರುವುದನ್ನು ದಿನಾಂಕ : 31-8-2012ರ ವರೆಗೆ ಮುಂದುವರೆಸಲಾಗಿದೆ. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಸಿ.ಕೆ. ವಾಸುದೇವ ಮೂರ್ತಿ 
ಸರ್ಕಾರದ ಅಧೀನ ಕಾರ್ಯದರ್ಶಿ-1, 


ಪಿ.ಆರ್‌. 328 ಸಹಕಾರ ಇಲಾಖೆ. 


